ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ ನವೆಂಬರ್ ೩ , ೨೦೧೬ ( ಕಾರ್ತಿಕ ೧೨ , ಶಕ ವರ್ಷ ೧೯೩೮) 
Bengaluru , Thursday , November 3, 2016 ( Karthika 12 , Shaka Varsha 1938 ) 


ಸಂಚಿಕೆ ೪೩ 
Issue 43 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಸಹಕಾರ ಇಲಾಖೆ 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ನಂ.1 ಅಲಿ ಆಸ್ಕರ್‌ ರಸ್ತೆ , ಬೆಂಗಳೂರು- 52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ : ಆರ್‌ಸಿಎಸ್ / ಡಿ - 4 / ಡಿಐಎಸ್ / ಸೌಹಾರ್ದ್ / 44 / 2016 - 17. 
ವಾದಿ 

ಪ್ರತಿವಾದಿಗಳು 
ಶ್ರೀ ಶ್ರೀಕಾಂತ್, 

SRI N . NAGARAJA REDDY 
ವಿಶೇಷಾಧಿಕಾರಿ, 

S /o N Nanjareddy , 
ಸೆವೆನ್ ಹಿಲ್ ವಿವಿದೋದ್ದೇಶ ಸೌಹಾರ್ದ ಕೋ - ಆಪರೇಟಿವ್ ನಿ., | No.74 /1B , 1st floor, near bus stand , 
ನಂ . 385/1, ಮಾರುತಿ ಬಡಾವಣೆ, ಮಾಲೂರು ಟೌನ್, ಕೋಲಾರ Bengaluru by-pass Road , HOSUR TOWN , 

Krishnagiri District. 


ವಿಳಾಸ 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ, ಡಾ|| ರಾಜ್ ಕುಮಾರ್ ರಸ್ತೆ, 1ನೇ ಬ್ಲಾಕ್ , 
ರಾಜಾಜಿನಗರ, ಬೆಂಗಳೂರು- 10 . 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯ 
ನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿದ್ದು, 
ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ 
ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ವಾದಿ ಸಹಕಾರಿಯ ಹೆಸರಿನಲ್ಲಿ ಹೊರಡಿಸಲು 
ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ . ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿದ್ದು, ಪ್ರತಿವಾದಿಯು 
ರದ್ದುಗೊಳಿಸಿದ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತುಗಳನ್ನು 
ಖರೀದಿಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ . ಹೀಗೆ ಖರೀದಿಸಿದ ಸದರಿ ಸ್ವತ್ತುಗಳನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ 
ಇರುವ ಕಾರಣ ವಿಶೇಷಾಧಿಕಾರಿಗಳು ಸಹಕಾರಿಯ ಸ್ವತ್ತುಗಳನ್ನು ಕಾಪಾಡಲು ಷೆಡ್ಯುಲ್ ಸ್ವತ್ತುಗಳನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ 
ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯುಲ್ ಸ್ವತ್ತುಗಳನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ 
ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು 
ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು 

(೩೬೨೫) 


೩೬ ೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 
ಕಲಂ 44ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 
- ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಮುಂದೆ ನಮೂದಿಸಿರುವ ಷೆಡ್ಯುಲ್ ಸ್ವತ್ತುಗಳನ್ನು ಪರಭಾರೆ ಮಾಡದಂತೆ , 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 (1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ 
ಪ್ರತಿವಾದಿಯು ತನ್ನ ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದಲ್ಲಿ ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಆಕ್ಷೇಪಣೆ /ವಿವರಣೆ ಸಲ್ಲಿಸಲು 
ಸೂಚಿಸಿದೆ. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು :- ಸ್ಥಿರಾಸ್ತಿ : 
ITEM -1 . 
All that piece and parcel of the agriculture land bearing Municipal Khata No . 08/ 1097/ 12028 /S - 10 totally measuring 
84 + 30 X 1541/2x111 
- 

2 
Consisting of RCC building, situated at M .C . Road , Swarnasandra layout, Mandya City bounded on 


2 


East by : Property ofKP Manhindragowda and then Property of Rajashree Industries 
West by : Property of Siddaramu and his brothers of Chamalapura 
North by : M .C . Road, 
South by : Veerashyva Hotel 

ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ: 27/08/2016 ರಂದು ನನ್ನ ರುಜು ಹಾಗೂ ಕಛೇರಿಯ 
ಮೊಹರಿನೊಂದಿಗೆ ನೀಡಲಾಗಿದೆ. 
PR-736 

ಸಹಕಾರಿಗಳ ನಿಬಂಧಕರು, 
SC - 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ನಂ.1; ಅಲಿ ಆಸ್ಕರ್ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯ, 

ದಾವಾ ಸಂಖ್ಯೆ: ಆರ್‌ಸಿಎಸ್/ ಡಿ -4 / ಡಿಐ ಎಸ್ / ಸೌಹಾರ್ದ್/ 41 / 2016 - 17 . 
ವಾದಿ 

ಪ್ರತಿವಾದಿಗಳು 
ಶ್ರೀ ಶ್ರೀಕಾಂತ್ , 

1) ಶ್ರೀಮತಿ ಪ್ರಮೀಳಾ, 
ವಿಶೇಷಾಧಿಕಾರಿ , 

ಬಿನ್ ಜಿ. ನಾರಾಯಣಪ್ಪ, 
ಸೆವೆನ್ ಹಿಲ್ಸ್ ವಿವಿದೋದ್ದೇಶ ಸೌಹಾರ್ದ ಕೋ - ಆಪರೇಟಿವ್ ನಿ., 

ನಂ .385 , ಮಾರುತಿ ಬಡಾವಣೆ, 
ನಂ .385 , ಮಾರುತಿ ಬಡಾವಣೆ, ಮಾಲೂರು ಟೌನ್, ಕೋಲಾರ ಜಿಲ್ಲೆ. ಮಾಲೂರು ಟೌನ್, ಕೋಲಾರ ಜಿಲ್ಲೆ . 

ಜಿ . ನಾರಾಯಣಪ್ಪ, 
ವಿಳಾಸ 

ಬಿನ್ ಗಿಡ್ಡಪ್ಪ 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 

ನಂ . 385 / , ಮಾರುತಿ ಬಡಾವಣೆ, 
ನಿರ್ಮಾಣ ಭವನ, ಡಾ|| ರಾಜ್ ಕುಮಾರ್ ರಸ್ತೆ, 1ನೇ ಬ್ಲಾಕ್, 

ಮಾಲೂರು ಟೌನ್, ಕೋಲಾರ ಜಿಲ್ಲೆ. 
ರಾಜಾಜಿನಗರ, ಬೆಂಗಳೂರು- 10. 


ವಾದಿಯು ಈ ದಾವೆಯನ್ನು ಪ್ರತಿವಾದಿಗಳ ವಿರುದ್ಧ ದಾಖಲಿಸಿ 2ನೇ ಪ್ರತಿವಾದಿಯು ವಾದಿ ಸಹಕಾರಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ 
ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿದ್ದು, ಸಹಕಾರಿಯಲ್ಲಿ 
ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಗಳ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ವಾದಿ ಸಹಕಾರಿಯ ಹೆಸರಿನಲ್ಲಿ ಹೊರಡಿಸಲು ಕೋರಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿದ್ದು, 2ನೇ ಪ್ರತಿವಾದಿಯು 
ರದ್ದುಗೊಳಿಸಿದ ಸಹಕಾರಿಯ ಅಧ್ಯಕ್ಷರಾಗಿದ್ದು, 2ನೇ ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತುಗಳನ್ನು 1 ಹಾಗೂ 2ನೇ ಪ್ರತಿವಾದಿಯ 
ಹೆಸರಿನಲ್ಲಿ ಖರೀದಿಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ ಮಾಡುವ 
ಸಾಧ್ಯತೆ ಇರುವ ಕಾರಣ ವಿಶೇಷಾಧಿಕಾರಿಗಳು ಸಹಕಾರಿಯ ಸ್ವತ್ತುಗಳನ್ನು ಕಾಪಾಡಲು ಷೆಡ್ಯುಲ್ ಸ್ವತ್ತುಗಳನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು 
ಪ್ರತಿವಾದಿಗಳಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ, ಷೆಡ್ಯುಲ್ ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ 
ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 
ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


೩೬ ೨೭ 


ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, 2ನೇ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ವಾದಿ ಸಹಕಾರಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ 
ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44ರ ರೀತ್ಯಾ ತೀರ್ಪು ಪೂರ್ವ 
ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ, ಪ್ರತಿವಾದಿಗಳು ಈ ಮುಂದೆ ನಮೂದಿಸಿರುವ ಷೆಡ್ಯುಲ್ ಸ್ವತ್ತುಗಳನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ 
ಪ್ರತಿವಾದಿಯು ತನ್ನ ಆಕ್ಷೇಪಣೆ/ವಿವರಣೆ ಸಲ್ಲಿಸಲು ಉದ್ದೇಶಿಸಿದಲ್ಲಿ ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಆಕ್ಷೇಪಣೆ/ವಿವರಣೆ ಸಲ್ಲಿಸಲು 
ಸೂಚಿಸಿದೆ. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು :- ಸ್ಥಿರಾಸ್ತಿ : 
ITEM -1 

All that piece and parcel of the agriculture land bearing Sy . No . 18 /3 , measuring 2 Acre 24 Guntas , situated at 
Choodagondanahalli Village , Lakkuru , Hobli, Malur Taluk , Kolar District. 


ITEM - 2 


All that piece and parcel of the agriculture land bearing Sy . No. 18 /6 , measuring 38 Guntas, Situated at Choodagaondanahalli 
Village Lakkuru Hobli, Malur Taluk , Kolar District. 


ITEM - 3 


All that piece and parcel of the agriculture land bearing Sy . No . 12 ,measuring 2 Acre 2 Guntas , situated at Tyagaradoddi 
Village , Malur Hobli, Malur Taluk , Kolar District. 

ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ : 27 /08/2016 ರಂದು ನನ್ನ ರುಜು ಹಾಗೂ ಕಛೇರಿಯ 
ಮೊಹರಿನೊಂದಿಗೆ ನೀಡಲಾಗಿದೆ. 
PR- 737 

ಸಹಕಾರಿಗಳ ನಿಬಂಧಕರು, 
SC- 5 

ಕರ್ನಾಟಕ ರಾಜ್ಯ, ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ನಂ .1; ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ : ಆರ್‌ಸಿಎಸ್/ ಡಿ -4 / ಡಿಐಎಸ್/ ಸೌಹಾರ್ದ್/ 18 / 2016 - 17. 


ವಾದಿ 


ಶ್ರೀ ಶ್ರೀಕಾಂತ್ , 
ವಿಶೇಷಾಧಿಕಾರಿ, 
ಸೆವೆನ್ ಹಿಲ್ ವಿವಿದೋದ್ದೇಶ ಸೌಹಾರ್ದ ಕೋ - ಆಪರೇಟಿವ್ ನಿ., 
ನಂ .385/1, ಮಾರುತಿ ಬಡಾವಣೆ, ಮಾಲೂರು ಟೌನ್, 
ಕೋಲಾರ ಜಿಲ್ಲೆ. 


ಪ್ರತಿವಾದಿಗಳು 
SRI N .PRASAD 
S /o Narasimha reddy , 
Hanumenahalli Village, Nagaragere Hobli, 
Gowribidanur Taluk, Chikkaballapur District. 


ವಿಳಾಸ 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ, ಡಾ|| ರಾಜ್ ಕುಮಾರ್ ರಸ್ತೆ, 1ನೇ ಬ್ಲಾಕ್ , 
| ರಾಜಾಜಿನಗರ , ಬೆಂಗಳೂರು- 10 . 


ವಾದಿಯು ಈ ದಾವೆಯನ್ನು ಪ್ರತಿವಾದಿಯ ವಿರುದ್ಧ ದಾಖಲಿಸಿ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯ 
ನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು ದುರುಪಯೋಗಪಡಿಸಿದ್ದು, 
ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ 
ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ವಾದಿ ಸಹಕಾರಿಯ ಹೆಸರಿನಲ್ಲಿ ಹೊರಡಿಸಲು 
ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿದ್ದು, ಪ್ರತಿವಾದಿಯು 
ರದ್ದುಗೊಳಿಸಿದ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ ಷೆಡ್ಯುಲ್ ಸ್ವತ್ತುಗಳನ್ನು 
ಖರೀದಿಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ ಸ್ವತ್ತುಗಳನ್ನು ಪ್ರತಿವಾದಿಯು ಪರಭಾರೆ ಮಾಡುವ ಸಾಧ್ಯತೆ 
ಇರುವ ಕಾರಣ ವಿಶೇಷಾಧಿಕಾರಿಗಳು ಸಹಕಾರಿಯ ಸ್ವತ್ತುಗಳನ್ನು ಕಾಪಾಡಲು ಷೆಡ್ಯುಲ್ ಸ್ವತ್ತುಗಳನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ 
ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ, ಷೆಡ್ಯುಲ್ ಸ್ವತ್ತುಗಳನ್ನು ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ 


೩೬ ೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು 
ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, ಸದರಿ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು 
ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 
ಕಲಂ 44ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಯು ಈ ಮುಂದೆ ನಮೂದಿಸಿರುವ ಷೆಡ್ಯುಲ್ ಸ್ವತ್ತುಗಳನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ 
ಪ್ರತಿವಾದಿಯು ತನ್ನ ಆಕ್ಷೇಪಣೆ/ವಿವರಣೆ ಸಲ್ಲಿಸಲು ಉದ್ದೇಶಿಸಿದಲ್ಲಿ ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು 
ಸೂಚಿಸಿದೆ. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು : - ಸ್ಥಿರಾಸ್ತಿ : 
ITEM - 1 
All that piece and parcel of a residential Site No. 3245 /12 , measuring East to West 30 feet and North to South 52 1/2 feet, situated at 
Muneswara layout, Gowribidanur Town , Gowribidanur Taluk, Chikkaballapur District and bounded on 
East by : Site No. 13 
West by : Site No . 11 of N Prasad 
North by : Municipality Road 
South by : Land of Sy No . 110/2 


ITEM - 2 


All that piece and parcel of a residential Site No. 3245 / 11 , measuring East to West 30 feet and North to South 52 1/2 feet, situated at 
Muneswara layout , Gowribidanur Town , Gowribidanur Taluk , Chikkaballapur District and bounded on 
East by : Site No. 12 of N Prasad 
West by : Site No .10 
North by : Municipality Road 
South by : Land of Sy No. 110/2 

ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ: 27/08 /2016 ರಂದು ನನ್ನ ರುಜು ಹಾಗೂ ಕಛೇರಿಯ 
ಮೊಹರಿನೊಂದಿಗೆ ನೀಡಲಾಗಿದೆ. 
PR- 738 

ಸಹಕಾರಿಗಳ ನಿಬಂಧಕರು, 
SC- 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ ನಂ .1; ಅಲಿ ಆಸ್ಕರ್ ರಸ್ತೆ, ಬೆಂಗಳೂರು- 52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ: ಆರ್‌ಸಿಎಸ್/ ಡಿ -4 / ಡಿಐಎಸ್ / ಸೌಹಾರ್ದ್ /42/2016 -17. 
ವಾದಿ 

ಪ್ರತಿವಾದಿಗಳು 
ವೈ . ಕುಮಾರ್‌, 

1) ಶ್ರೀ ಡಿ.ಎನ್. ವೆಂಕಟೇಶ್‌ಬಾಬು, 
ಸಮಾಪನಾಧಿಕಾರಿ , 

ಬಿನ್ ಡಿ. ನಾರಾಯಣಶೆಟ್ಟಿ, 
ಸ್ವಯಂ ಕೃಷಿ ಸೌಹಾರ್ದ ಕ್ರೆಡಿಟ್ 

ಎಂ . ಜಿ. ರೋಡ್, 
ಕೋ - ಆಪರೇಟಿವ್ ನಿ., 

ಸಂಗೀತ ಥಿಯೇಟರ್ ಹತ್ತಿರ, 
ವಿಳಾಸ 

ಶ್ರೀನಿವಾಸಪುರ ಟೌನ್ ಮತ್ತು ತಾಲ್ಲೂಕು, 

ಕೋಲಾರ ಜಿಲ್ಲೆ. 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ, ಡಾ || ರಾಜ್ ಕುಮಾರ್ ರಸ್ತೆ, 1ನೇ ಬ್ಲಾಕ್ , 

ಸಿ .ಎಸ್ . ನಾರಾಯಣ, 
ರಾಜಾಜಿನಗರ, ಬೆಂಗಳೂರು- 10. 

ಬಿನ್ ಲೇಟ್ ಡಿ. ಶಂಕರಪ್ಪ , 
ಕೇರಾಫ್ ವಿಶ್ವನಾಥ್, ಯಲಹಂಕ ಶಾಸಕರು, 
ರಾಜಾನಕುಂಟೆ, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


೩೬೨೯ 


ವಾದಿಯು ಈ ದಾವೆಯನ್ನು ಪ್ರತಿವಾದಿಗಳ ವಿರುದ್ಧ ದಾಖಲಿಸಿ 1ನೇ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿದ್ದು, 1ನೇ ಪ್ರತಿವಾದಿಯು ದುರುಪಯೋಗಪಡಿಸಿಕೊಂಡ ಹಣದಿಂದ ಷೆಡ್ಯುಲ್ ಸ್ವತ್ತುನ್ನು ಖರೀದಿಸಿದ್ದು. 2ನೇ ಪ್ರತಿವಾದಿಗೆ ಪರಬಾರೆ 
ಮಾಡಿರುತ್ತಾರೆಂದು ತಿಳಿಸುತ್ತಾ, ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ 2ನೇ ಪ್ರತಿವಾದಿಯವರ 
ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು 
ವಾದಿ ಸಹಕಾರಿಯ ಹೆಸರಿನಲ್ಲಿ ಹೊರಡಿಸಲು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯನ್ನು 
ಸಮಾಪನೆಗೊಳಿಸಿದ್ದು, 1ನೇ ಪ್ರತಿವಾದಿಯು ಸಮಾಪನೆಯಾದ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು, 1ನೇ ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ 
ಷೆಡ್ಯುಲ್ ಸ್ವತ್ತುನ್ನು ಖರೀದಿಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ, ಹೀಗೆ ಖರೀದಿಸಿದ ಸದರಿ ಸ್ವತ್ತುನ್ನು 1ನೇ ಪ್ರತಿವಾದಿಯು 2ನೇ 
ಪ್ರತಿವಾದಿಗೆ ಪರಭಾರೆ ಮಾಡಿರುವ ಕಾರಣ ಸಮಾಪನಾಧಿಕಾರಿಗಳು ಸಹಕಾರಿಯ ಸ್ವತ್ತುನ್ನು ಕಾಪಾಡಲು ಷೆಡ್ಯುಲ್ ಸ್ವತ್ತುನ್ನು ಅರ್ಜಿದಾರರ ಸಂಸ್ಥೆಗೆ 
ವರ್ಗಾಯಿಸಲು 2ನೇ ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಷೆಡ್ಯುಲ್ ಸ್ವತ್ತುನ್ನು 2ನೇ 
ಪ್ರತಿವಾದಿಯು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ ಹೇಳಿ ಕರ್ನಾಟಕ 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ . 


ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ , 1ನೇ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು 
ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ 2ನೇ ಪ್ರತಿವಾದಿಯವರಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ 
ಕಾಯ್ದೆ ಕಲಂ 44ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ, ಪ್ರತಿವಾದಿಯು ಈ ಕೆಳಕಂಡ ಷೆಡ್ಯುಲ್ ಸ್ವತ್ತನ್ನು ಪರಭಾರೆ ಮಾಡದಂತೆ, ಕರ್ನಾಟಕ ಸೌಹಾರ್ದ 
ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ . ಈ ಆದೇಶದ ಬಗ್ಗೆ ಪ್ರತಿವಾದಿಯು ತನ್ನ 
ಆಕ್ಷೇಪಣೆ/ವಿವರಣೆ ಸಲ್ಲಿಸಲು ಉದ್ದೇಶಿಸಿದಲ್ಲಿ ಈ ಆದೇಶವನ್ನು ಪಡೆದ ಒಂದು ತಿಂಗಳೊಳಗೆ ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ 
ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು :- ಸ್ಥಿರಾಸ್ತಿ : 
All that piece and parcel of a Site property bearing No . 1455/A , Property No. 1309/ A , house No. 11,measuring 60* 30 feet and residential 
building thereon , situtated at Janatha Nagar, Basaveswara Nagar, Bogadi Badavane, Chamaraja Mohalla , Mysuru and bounded on 
East by : Road | 
Westby : Lakshmanas Property 
North by : Property No . 12 
South by : Property No. 10 

ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ: 27 /08 /2016 ರಂದು ನನ್ನ ರುಜು ಹಾಗೂ ಕಛೇರಿಯ 
ಮೊಹರಿನೊಂದಿಗೆ ನೀಡಲಾಗಿದೆ. 
PR -739 

ಸಹಕಾರಿಗಳ ನಿಬಂಧಕರು, 
SC - 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


ಸಹಕಾರ ಇಲಾಖೆ 
ಸಹಕಾರಿಗಳ ನಿಬಂಧಕರು , ಕರ್ನಾಟಕ ರಾಜ್ಯ , ನಂ .1; ಅಲಿ ಆಸ್ಕರ್ ರಸ್ತೆ , ಬೆಂಗಳೂರು- 52 ಇವರ ನ್ಯಾಯಾಲಯ, 

ದಾವಾ ಸಂಖ್ಯೆ : ಆರ್ ಸಿಎಸ್/ ಡಿ - 4/ ಡಿಐಎಸ್ /ಸೌಹಾರ್ದ್/19 / 2016 - 17 . 


ವಾದಿ 


ಪ್ರತಿವಾದಿಗಳು 


ಶ್ರೀ ಶ್ರೀಕಾಂತ್ , 
ವಿಶೇಷಾಧಿಕಾರಿ, 
ಸೆವೆನ್ ಹಿಲ್ಸ್ ವಿವಿದೋದ್ದೇಶ ಸೌಹಾರ್ದ ಕೋ - ಆಪರೇಟಿವ್ ನಿ., 
ನಂ . 385 / , ಮಾರುತಿ ಬಡಾವಣೆ, ಮಾಲೂರು ಟೌನ್, ಕೋಲಾರ ಜಿಲ್ಲೆ. 


1) SRI EKANATH @ E N DHAGE 

S /o Namdev Dhage 
Kannala Village, Nagatana Hobli , 
Vijayapura Taluk , Vijayapura District . 


ವಿಳಾಸ 
ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, 
ನಿರ್ಮಾಣ ಭವನ, ಡಾ|| ರಾಜ್ ಕುಮಾರ್ ರಸ್ತೆ, 1ನೇ ಬ್ಲಾಕ್ , 
ರಾಜಾಜಿನಗರ , ಬೆಂಗಳೂರು- 10. 


SRI NARAYANA 
S / o EKANATH DHAGE 
Kannala Village, Nagatana Hobli , 
Vijayapura Taluk , Vijayapura District. 


೩೬೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


ವಾದಿ 


ಪ್ರತಿವಾದಿಗಳು 
3) SRI PUNDALIKA 

S /o EKANATH DHAGE 
Kannala Village, Nagatana Hobli , 

Vijayapura Taluk , Vijayapura District. 
4 ) SRINAMDEV DHAGE 

S /o Ramamchandra Dhage 
Kannala Village, Nagatana Hobli, 
Vijayapura Taluk , Vijayapura District. 


ವಾದಿಯು ಈ ದಾವೆಯನ್ನು ಪ್ರತಿವಾದಿಗಳ ವಿರುದ್ಧ ದಾಖಲಿಸಿ 1ನೇ ಪ್ರತಿವಾದಿಯು ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸಿದ್ದ ಅವಧಿಯಲ್ಲಿ ವಾದಿ ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿದ್ದ ಠೇವಣಿ ಹಣ ಹಾಗೂ ಇತರೆ ನಿಧಿಗಳನ್ನು 
ದುರುಪಯೋಗಪಡಿಸಿದ್ದು, ಸಹಕಾರಿಯಲ್ಲಿ ಸದಸ್ಯರು ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಗಳ ಹೆಸರಿನಲ್ಲಿರುವ 
ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ವಾದಿ ಸಹಕಾರಿಯ 
ಹೆಸರಿನಲ್ಲಿ ಹೊರಡಿಸಲು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ ಅರ್ಜಿದಾರರು ತಮ್ಮ ದಾವಾ ಅರ್ಜಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯನ್ನು 
ರದ್ದುಗೊಳಿಸಿದ್ದು, 1ನೇ ಪ್ರತಿವಾದಿಯು ರದ್ದುಗೊಳಿಸಿದ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದು, ಪ್ರತಿವಾದಿಯು ಸಹಕಾರಿಯ ನಿಧಿಗಳಿಂದ 
ಷೆಡ್ಯುಲ್ ಸ್ವತ್ತುಗಳನ್ನು 1,2,3,4 ನೇ ಪ್ರತಿವಾದಿಗಳ ಹೆಸರಿನಲ್ಲಿ ಖರೀದಿಸಿದ್ದಾರೆಂದು ವಾದಿಯು ದಾವಾ ಅರ್ಜಿಯಲ್ಲಿ ಹೇಳಿರುತ್ತಾರೆ. ಹೀಗೆ ಖರೀದಿಸಿದ ಸದರಿ 
ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ ಮಾಡುವ ಸಾಧ್ಯತೆ ಇರುವ ಕಾರಣ ವಿಶೇಷಾಧಿಕಾರಿಗಳು ಸಹಕಾರಿಯ ಸ್ವತ್ತುಗಳನ್ನು ಕಾಪಾಡಲು ಷೆಡ್ಯುಲ್ 
ಸ್ವತ್ತುಗಳನ್ನು ಅರ್ಜಿದಾರರ ಸಂಸ್ಥೆಗೆ ವರ್ಗಾಯಿಸಲು ಪ್ರತಿವಾದಿಗೆ ನಿರ್ದೇಶನ ನೀಡಲು ಕೋರಿ ದಾವೆ ಹೂಡಿರುವುದಾಗಿ ಅರ್ಜಿಯಲ್ಲಿ ಹೇಳಿರುತ್ತಾರೆ. 
ಷೆಡ್ಯುಲ್ ಸ್ವತ್ತುಗಳನ್ನು ಪ್ರತಿವಾದಿಗಳು ಪರಭಾರೆ ಮಾಡಿದಲ್ಲಿ ಮುಂದೆ ದಾವೆಯನ್ನು ಪರಿಗಣಿಸಿ ಆದೇಶ ಹೊರಡಿಸಿದರೂ ಅದು ನಿರರ್ಥಕವಾಗುವುದಾಗಿ 
ಹೇಳಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 


ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಲು ಯೋಗ್ಯವಾದ ಪ್ರಕರಣವೆಂದು ಪರಿಗಣಿಸಿ, 1ನೇ ಪ್ರತಿವಾದಿಯು ಸಹಕಾರಿಯಲ್ಲಿ ನಡೆದಿದೆ ಎನ್ನಲಾದ 
ಅವ್ಯವಹಾರದ ಅವಧಿಯಲ್ಲಿ ವಾದಿ ಸಹಕಾರಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಸಹಕಾರಿಯಲ್ಲಿ ಸದಸ್ಯರು 
ಹೂಡಿಕೆ ಮಾಡಿರುವ ಠೇವಣಿ ಹಣದ ಭದ್ರತೆಯ ಹಿತದೃಷ್ಟಿಯಿಂದ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 
44 ರ ರೀತ್ಯಾ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡುವುದು ಸೂಕ್ತವೆಂದು ಪರಿಗಣಿಸಿ ಈ ನೋಟೀಸ್ ಹೊರಡಿಸಲಾಗಿದೆ. 

ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶದ ನೋಟೀಸ್ 
ಅರ್ಜಿದಾರರ ಕೋರಿಕೆಯನ್ನು ಪರಿಗಣಿಸಿದೆ. ಪ್ರತಿವಾದಿಗಳು ಈ ಮುಂದೆ ನಮೂದಿಸಿರುವ ಷೆಡ್ಯುಲ್ ಸ್ವತ್ತುಗಳನ್ನು ಪರಭಾರೆ ಮಾಡದಂತೆ, 
ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44(1) ರ ಷರತ್ತಿಗೊಳಪಟ್ಟು ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡಿ ಆದೇಶಿಸಿದೆ. ಈ ಆದೇಶದ ಬಗ್ಗೆ 
ಪ್ರತಿವಾದಿಯು ತನ್ನ ಆಕ್ಷೇಪಣೆ/ ವಿವರಣೆ ಸಲ್ಲಿಸಲು ಉದ್ದೇಶಿಸಿದಲ್ಲಿ ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಆಕ್ಷೇಪಣೆ/ವಿವರಣೆ ಸಲ್ಲಿಸಲು 
ಸೂಚಿಸಿದೆ. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದು. 
ಷೆಡ್ಯೂಲ್ ಸ್ವತ್ತು :- ಸ್ಥಿರಾಸ್ತಿ : 
ITEM -1, All that piece and parcel of the agricultural land bearing Survey No . 175 , Measuring 2 Acres 20 Guntas , situated at 

Ahari Village , Vijayapura Taluk , Vijayapura District. 
ITEM - 2 All that piece and parcel of the agricultural land bearing Survey No . 177 , Measuring 6 Acres 16 Guntas , situated at 

Ahari Village , Vijayapura Taluk , Vijayapura District. 
ITEM - 3 | All that piece and parcel of the agricultural land bearing Survey No . 178, Measuring 9 Acres 20 Guntas , situated at 

Ahari Village, Vijayapura Taluk , Vijayapura District. 
ITEM - 4 All that piece and parcel of the agricultural land bearing Survey No.235 , Measuring 4 Acres 09 Guntas, situated at 

Kaggoda Village , Vijayapura Taluk , Vijayapura District. 
ITEM - 5 . All that piece and parcel of the agricultural land bearing Survey No. 236 , Measuring 3 Acres 37 Guntas, situated at 

Kaggoda Village, Vijayaypura Taluk , Vijayaypura District. 
ITEM -6 All that piece and parcel of the agricultural land bearing Survey No .236 , Measuring 1 Acres 35 Guntas, situated at 

Kaggoda Village , Vijayapura Taluk , Vijayapura District. 


ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ, ದಿನಾಂಕ: 27 /08/2016 ರಂದು ನನ್ನ ರುಜು ಹಾಗೂ ಕಛೇರಿಯ 
ಮೊಹರಿನೊಂದಿಗೆ ನೀಡಲಾಗಿದೆ. 
PR -740 

ಸಹಕಾರಿಗಳ ನಿಬಂಧಕರು, 
SC -5 

ಕರ್ನಾಟಕ ರಾಜ್ಯ, ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 

೩೬೩೧ 
ಜಿಗಣಿ ಪುರಸಭೆ ಕಾರ್ಯಾಲಯ 
ಜಿಗಣಿ ಹೋಬಳಿ, ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ: 560 105 

ಅಂತಿಮ ಅಧಿಸೂಚನೆ 

ಸಂಖ್ಯೆ: ಜಿ. ಪು .ಸ.: ಉ . ಪ / ಸಿ.ಆರ್./ 02 /2015 - 16, ದಿನಾಂಕ : 26 /09 / 2016 
ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲ್ಲೂಕಿನ , ಜಿಗಣಿ ಗ್ರಾಮ ಪಂಚಾಯಿತಿಯನ್ನು ಜಿಗಣಿ ಪುರಸಭೆಯನ್ನಾಗಿ ಕರ್ನಾಟಕ ಪುರಸಭಾ ಕಾಯ್ದೆ 
1964 ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ/ 07/ ಎಂಎಲ್ಆರ್ /2015 ದಿನಾಂಕ: 24.06.2015 ರಲ್ಲಿ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ 
ಆದೇಶಿಸಲಾಗಿರುತ್ತದೆ. ಜಿಗಣಿ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಗಣಿ, ಬಂಡೇನಲ್ಲಸಂದ್ರ, ಕ್ಯಾಲಸನಹಳ್ಳಿ ಮತ್ತು ಶ್ರೀರಾಂಪುರ 
ಗ್ರಾಮಗಳು ಒಳಗೊಂಡಿರುತ್ತವೆ . 

ಮೇಲ್ದರ್ಜೆಗೇರಿಸಿರುವ ಜಿಗಣಿ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : :ನಅಇ 104 ಎಂಎಲ್ಆರ್ 2015 ದಿನಾಂಕ: 21.07.2015 ರಂತೆ 
ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪ- ವಿಭಾಗ, ಬೆಂಗಳೂರು ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಿ ಆದೇಶಿಸಲಾಗಿರುತ್ತದೆ. 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ: 26.02 .2016 ರ ಸಭೆಯಲ್ಲಿ ಜಿಗಣಿ ಪುರಸಭಾ ವ್ಯಾಪ್ತಿಗೆ ಒಳಪಡುವ ಜಿಗಣಿ, ಬಂಡೇನಲ್ಲಸಂದ್ರ, ಕ್ಯಾಲಸನಹಳ್ಳಿ ಮತ್ತು 
ಶ್ರೀರಾಂಪುರ ಗ್ರಾಮಗಳ ವಾರ್ಡ್ ನಂ 1 ರಿಂದ 23 ವ್ಯಾಪ್ತಿಯಲ್ಲಿರುವ ವಸತಿಯೇತರ ಚಟುವಟಿಕೆಯ ಉದ್ದಿಮೆಗಳಿಗೆ ( ವಾಣಿಜ್ಯ /ಕೈಗಾರಿಕೆ) ,ಕಟ್ಟಡಗಳು , 
ಅತಿಥಿ ಗೃಹಗಳು ಮತ್ತು ಜಾಹಿರಾತುಗಳಿಗೆ 01.04.2016 ರಿಂದ ಅಂದರೆ 2016 - 17ನೇ ಸಾಲಿನಿಂದ ಅನ್ವಯವಾಗುವಂತೆ ಕರ್ನಾಟಕ ಪುರಸಭಾ ಕಾಯ್ದೆ 
1964 ರ ಕಲಂ 256( 2)( 4) ರಂತೆ ಶುಲ್ಕಗಳನ್ನು ವಿಧಿಸಲು ಕರಡು ಅಧಿಸೂಚನೆ ಪ್ರಕಟಿಸಲಾಗಿರುತ್ತದೆ. 

ನಂತರ ಉದ್ದಿಮೆ ಪರವಾನಗಿ ನೀಡಲು ವಿಧಿಸಿರುವ ಶುಲ್ಕದ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳು ಬಂದ ಹಿನ್ನೆಯಲ್ಲಿ 08 /07 /2016ರ 
ಸಾಮಾನ್ಯ ಸಭೆಯ ವಿಷಯ ಸಂಖ್ಯೆ : 10ರಲ್ಲಿ ಕೆಲವು ಟ್ರೇಡ್‌ಗಳ ಲೈಸೆನ್ಸ್ ದರಗಳನ್ನು ಪರಿಷ್ಕರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಂತರ ದಿನಾಂಕ : 
22 /08 /2016ರ ಸಭೆಯಲ್ಲಿ ಚರ್ಚಿಸಲಾಗಿ ಹಿಂದಿನ ಕೌನ್ಸಿಲ್ ಸಾಮಾನ್ಯ ಸಭೆಯ ನಿರ್ಣಯದಂತೆ ಪರಿಷ್ಕತ ಉದ್ದಿಮೆ ಪರವಾನಗಿ ಶುಲ್ಕದ ಪಟ್ಟಿಯನ್ನು 
ಸಭೆಗೆ ಓದಿ ತಿಳಿಸಿದ ನಂತರ ಸದರಿ ಪಟ್ಟಿಯನ್ನು ಅನುಮೋದಿಸಿ ಕೈಗೊಂಡ ತೀರ್ಮಾನದನ್ವಯ ಕೆಳಕಂಡ ಪರಿಷ್ಕೃತ ದರಗಳನ್ನು ಸ್ಥಿರೀಕರಿಸಿ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಅಂತಿಮ ಅಧಿಸೂಚನೆಯನ್ನು ಪ್ರಕಟಿಸಲು ಕ್ರಮವಹಿಸಬಹುದಾಗಿ ಸರ್ವಾನುಮತದಿಂದ ಒಪ್ಪಿ ತೀರ್ಮಾನಿಸಲಾಯಿತು. 
ಕ್ರ. ಸಂ . ಉದ್ದಿಮೆಗಳ ವಿವರ 

ದರ ರೂ . 
ಲಾಡ್ಸ್‌ಗಳು 
ಎ ದರ್ಜೆ 

25000. 00 
ಬಿ ದರ್ಜೆ 

10000. 00 
ಸಿ ದರ್ಜೆ 

5000 . 00 
ಹೋಟೆಲ್‌ಗಳು 
ಎ ದರ್ಜೆ 

5000. 00 
ಬಿ ದರ್ಜೆ 

3000 . 00 
ಸಿ ದರ್ಜೆ 

2000.00 
| ಕಾಫಿ , ಟೀ , ಹಾಲು ಮಾರಾಟದ ಅಂಗಡಿ 

750 . 00 
ತಂಪಾದ ಪಾನೀಯಗಳ ಮಾರಾಟ ಮತ್ತು ತಯಾರಿಕೆ 
1ನೇ ದರ್ಜೆ 

1250 . 00 
2ನೇ ದರ್ಜೆ 

750 .00 
ಪಾನಿಪುರಿ ಮಾರಾಟದ ಅಂಗಡಿ 

750. 00 
ಹಾಲಿನ ಕೇಂದ್ರಗಳು ( ಸಿಹಿ ತಿಂಡಿ ಅಂಗಡಿ) 

750 . 00 | 
ಮಿಠಾಯಿ ಅಂಗಡಿಗಳು ( ಸಿಹಿ ತಿಂಡಿ ಅಂಗಡಿ ) 

750. 00 
ರುಬ್ಬುವ ಗಿರಣಿ ಹಾಗೂ ರಾಗಿ ಗಿರಣಿ 

750.00 
ಹಿಟ್ಟಿನ ಗಿರಣಿ ಹಾಗೂ ರಾಗಿ ಗಿರಣಿ 

750. 00 
9 | ಅಕ್ಕಿ ಗಿರಣಿ 

1250. 00 
ಎಣ್ಣೆ ಗಿರಣಿ 

1250 . 00 | 
ಕಾರ್ಖಾನೆಗಳು 
ಎ ದರ್ಜೆ - ಇಟ್ಟಿಗೆ ಮತ್ತು ಹಂಚಿನ ಕಾರ್ಖಾನೆ (5 ಶೆಡ್ಡು ಮೇಲ್ಪಟ್ಟು) 

5000.00 
ಬಿ ದರ್ಜೆ - ಇಟ್ಟಿಗೆ ಮತ್ತು ಹಂಚಿನ ಕಾರ್ಖಾನೆ (5 ಶೆಡ್ಡು ಒಳಗೆ ಇರುವುದು) 

3000 . 00 
- 12 | ರೇಷ್ಮೆ ದಾರ ತೆಗೆಯುವುದು 

1250. 00 


೩೬೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


ಕ್ರಸಂ. 


ದರ ರೂ . 


13 


5000. 00 


14 


10000 . 00 


1250.00 
750. 00 


20000. 00 


5000. 00 


750 . 00 


1500 . 00 


1250 .00 


1500. 00 


2000 . 00 


1250.00 | 


2500. 00 


1000. 00 


1250.00 


ಉದ್ದಿಮೆಗಳ ವಿವರ 
ಪ್ಲೇನಿಂಗ್ ಮಿಷನ್ ( ಮರ ಕೆಲಸ ) 
ಪೆಟ್ರೋಲ್ ಬಂಕ್ 
ಮುದ್ರಣಾಲಯಗಳು 
ಎ ದರ್ಜೆ 
ಬಿ ದರ್ಜೆ 
| ಕಾರು ಶೋರೂಂ 
| ಬೈಕ್ ಶೋರೂಂ 
ರೇಡಿಯೋ ರಿಪೇರಿ ಅಂಗಡಿ 
ರೇಡಿಯೋ ಶೋ ರೂಂ 
ಗಡಿಯಾರ ಶೋ ರೂಂ 
ವಿದ್ಯುತ್ ಮೋಟಾರ್ ರಿಪೇರಿ : ತಂತಿ ಸುವಿಕೆ 
ರೇಷ್ಮೆ ಮೊಟ್ಟೆ ಮಾರಾಟ ಕೇಂದ್ರ 
ಕೋಳಿ ಮೊಟ್ಟೆ ಅಂಗಡಿ 
ಕೋಳಿ ಸಾಕಾಣಿಕೆ ಕೇಂದ್ರ, ಮಾರಾಟ ಕೇಂದ್ರ 
ಮಾಂಸ ಮಾರಾಟದ ಅಂಗಡಿ 
ತ್ರಿಚಕ್ರಗಳ ರಿಪೇರಿ ಅಂಗಡಿ 
ದ್ವಿಚಕ್ರಗಳ ರಿಪೇರಿ ಅಂಗಡಿ 
ವಿದ್ಯುತ್ ಅಥವಾ ಗ್ಯಾಸ್ ವೆಲ್ಲಿಂಗ್ 
| ಎಲೆಕ್ಟಿಕಲ್ ಸ್ಟೋರ್ 
ವಿದ್ಯುತ್ಚ್ಛಕ್ತಿ ಸಹಾಯದಿಂದ ಫಿಲೇಚರ್ ನಡೆಸುವುದು, ರೇಷ್ಮೆ ಸುರುಮಿಷನ್ , ವೈಲ್ಡಿಂಗ್ ರೀಲಿಂಗ್ ಮತ್ತು ಇತರೆ 
ಕೈಗಾರಿಕೆಗಳು 
1 ಹೆಚ್ ಪಿ ಅಶ್ವ ಶಕ್ತಿಗೆ 
ಸೋಡಾ ಫ್ಯಾಕ್ಟರಿ 
ಸೌದೆ ಡಿಪೋ 
ಪೋಲ್ ಡಿಸೋ 
ಇದ್ದಿಲು ಡಿಪೋ 
ಬೊಂಬು ಮಾರಾಟ 
ಡ್ರೈ ಕ್ಲೀನರ್ 
ಇಸ್ತ್ರೀ ಅಂಗಡಿ 
ಹೆಂಚಿನ / ಕಡಪಕಲ್ಲು ಮಾರಾಟ ಅಂಗಡಿ 
ಬಟ್ಟೆ ಅಂಗಡಿಗಳು 
ಎ ದರ್ಜೆ 
ಬಿ ದರ್ಜೆ 


750.00 


750. 00 
2500. 00 


100 .00 


1000 . 00 


750 .00 


750 .00 


750. 00 


750 .00 


750. 00 


750.00 
2500. 00 


2500. 00 
1500. 00 


ಆಸ್ಪತ್ರೆ 


15000. 00 


1ನೇ ದರ್ಜೆ / ನಸಿಂಗ್ ಹೋಂ 
2ನೇ ದರ್ಜೆ 


5000 .00 


1500. 00 


1250. 00 | 


750.00 


ಸೈಕಲ್ ಮಾಟ್ ( ಮಾರಾಟ ಅಂಗಡಿ) 
ಸೈಕಲ್ ರಿಪೇರಿ ಷಾಪ್ 

ರಸಗೊಬ್ಬರ ಅಂಗಡಿ 
44 ಸಿಮೆಂಟ್ ಮಾರಾಟದ ಅಂಗಡಿ 
45 | ಕಬ್ಬಿಣದ ಅಂಗಡಿ 


43 


2000.00 


2000. 00 


2000. 00 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೩೬೩೩ 


ದರ ರೂ . 


46 


750 . 00 


47 . 


750.00 
750.00 


20000. 00 


1250 .00 


750. 00 


1000. 00 


750 . 00 


750 .00 


750 . 00 


1000. 00 


5000 .00 


3000. 00 


3000 . 00 


750 .00 


3000 . 00 


750 .00 


750 .00 


ಕ್ರ. ಸಂ . 

ಉದ್ದಿಮೆಗಳ ವಿವರ 
ಕಬ್ಬಿಣದ ಗುಜರಿ ಅಂಗಡಿ 

ಸಾಂಬಾರ್ ಪುಡಿ ತಯಾರಿಕಾ ಕೇಂದ್ರ 
48 

| ಚಿಲ್ಲರೆ ಅಂಗಡಿ 
| 
ಜನರಲ್ ಸ್ಟೋರ್ 
1ನೇ ದರ್ಜೆ ( ಮಾರ್ಟ್) 
2ನೇ ದರ್ಜೆ 
3ನೇ ದರ್ಜೆ 
ಕರಕುಶಲ ಗೋಂಬೆ ಅಂಗಡಿ 
ಲೇಖನಿ ಸಾಮಗ್ರಿ ಮಾರಾಟ ಕೇಂದ್ರ 
ಸೌಂದರ್ಯ ವರ್ಧಕ ಅಂಗಡಿ ( ಜೆಂಟ್ ಹೇರ್ ಡ್ರೆಸಿಂಗ್ ಸೆಲೂನ್ 
ಬೂಟಿ ಪಾರ್ಲರ್ 
ಮರ ಹಾಗೂ ಪೀಠೋಪಕರಣಗಳ ಅಂಗಡಿ 
ವಸತಿ ಗೃಹಗಳನ್ನು ನಡೆಸುವುದು 
ಎ ದರ್ಜೆ 
ಬಿ ದರ್ಜೆ 
ಚಿನ್ನ ಬೆಳ್ಳಿ ಮಾರಾಟ ಅಂಗಡಿ 

ಚಿನ್ನ ಬೆಳ್ಳಿ ಕೆಲಸದ ಅಂಗಡಿ 
58 | ಚಿನ್ನ ಬೆಳ್ಳಿ ಗಿರವಿ ಅಂಗಡಿ 

ಕಲಾಯಿ ಕೆಲಸದ ಅಂಗಡಿ ( ಪಾತ್ರೆ) 
ಟೈಲರಿಂಗ್ ಷಾಪ್ 
ಆಟೋ ಸ್ಟೇರ್ ಪಾರ್ಟುಗಳ ಅಂಗಡಿ 
ಪೋಟೋ ಸ್ಟುಡಿಯೋ 
ಚಪ್ಪಲಿ ಅಂಗಡಿಗಳು 
ಎ ದರ್ಜೆ 
ಬಿ ದರ್ಜೆ 
ಕಮ್ಮಾರರ ಅಂಗಡಿ 

ಕ್ರಿಮಿನಾಶಕ ಔಷಧಿಗಳ ಅಂಗಡಿ 
66 ಹಾಸಿಗೆ ತಯಾರಿಕೆ ಅಂಗಡಿ 

ಪ್ಲಾಸ್ಟಿಕ್ ಪದಾರ್ಥಗಳ ಅಂಗಡಿ 
ಹಾರ್ಡ್‌ವೇರ್ ಅಂಡ್ ಎಲೆಕ್ಟಿಕಲ್ಸ್ ಅಂಗಡಿ 
ಬೆಡ್ ಮತ್ತು ಸೋಫಾ ಶೋ ರೂಂಗಳು 
ಎ ದರ್ಜೆ 
ಬಿ ದರ್ಜೆ 
ಸಿ ದರ್ಜೆ 
ಬೆಡ್ ಅಂಗಡಿ ( ಹಾಸಿಗೆ ತಯಾರಕರು) 
ವುಡ್ ಅಂಗಡಿ ( ಮರದ ಕೆಲಸ ಮಾಡುವುದು) 
| ಟೈರ್ ಅಂಗಡಿ / ಶೋ ರೂಂ 
ಟೈರ್ ಅಂಗಡಿ 
ಸುಣ್ಣ ಮಾರಾಟದ ಅಂಗಡಿ 
ಪಾತ್ರೆ ಅಂಗಡಿ 
ವೈನ್ ಸ್ಟೋರ್‌ಗಳು 
ಎ ದರ್ಜೆ 


1000. 00 


1000 . 00 


3000 .00 


1000 .00 


750 . 00 


1000.00 


750.00 


1000. 00 


2000. 00 | 


5000. 00 


2000. 00 


1000 . 00 


750. 00 


750 .00 


3000 . 00 


750.00 


750 .00 


1000. 00 | 


10000.00 


೩೬೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


ಕ್ರ. ಸಂ . 


ಉದ್ದಿಮೆಗಳ ವಿವರ 


ದರ ರೂ . 


5000. 00 


15 .000. 00 


10000 .00 


78 


750 . 00 


ಬಿ ದರ್ಜೆ 
ಬಾರ್ ಅಂಗಡಿ ರೆಸ್ಟೋರೆಂಟ್‌ಗಳು 
ಎ ದರ್ಜೆ 
ಬಿ ದರ್ಜೆ 
ಟಿ. ವಿ ರಿಪೇರಿ 
ಟಿ. ವಿ ಮಾರಾಟದ ಅಂಗಡಿ ( ಶೋ ರೂಂ ) 
ಎ ದರ್ಜೆ 
ಬಿ ದರ್ಜೆ 
ಎಸ್. ಟಿ . ಡಿ ಬೂತ್‌ಗಳು 
ಮೆಡಿಕಲ್ ಸ್ಟೋ‌ಗಳು 
ಎ ದರ್ಜೆ 
ಬಿ ದರ್ಜೆ 


3000 .00 


1000 .00 


750.00 


2000 .00 


1000. 00 


ಸಾಮೀಲ್ 


8000 .00 


2000. 00 


1000.00 


2000 .00 


750. 00 


750.00 


5000. 00 


750. 00 


750. 00 


750 . 00 


ಬೇಕರಿಗಳು 
ಎ ದರ್ಜೆ 

ಬಿ ದರ್ಜೆ 
84 | ಧ್ವನಿ ವರ್ಧಕ ಅಂಗಡಿ 

| ನಕ್ಷೆ ತಯಾರಕರುಗಳಿಗೆ 
| ಶೇವಿಂಗ್ ಸಲೂನ್ 
ಚಿತ್ರಮಂದಿರ 
ಪೋಟೋ ಪ್ರೇಮ್ ಅಂಗಡಿ 

ಪಾನ್‌ಬೀಡಾ 
90 ಬೀಡಿ ವೀಳದೆಲೆ ಅಡಿಕೆ ಅಂಗಡಿ 

ಕಾಫಿಪುಡಿ ಅಂಗಡಿ 
ಷಯ್ ಕೇಬಲ್ 
ಮೊಬೈಲ್ ಅಂಗಡಿ 
ಎ ದರ್ಜೆ 
ಬಿ ದರ್ಜೆ 
ಆಡಿಯೋ ವೀಡಿಯೋ 
ಮೊಬೈಲ್ ಟವರ್ 
ಕಲ್ಯಾಣ ಮಂಟಪಗಳು 
ಎ ದರ್ಜೆ 
ಬಿ ದರ್ಜೆ 


91 


750 .00 


92 


1000. 00 


3000 .00 


1000 . 00 


750.00 


15000 . 00 


15000. 00 
10000. 00 
750 .00 


ಲಾಟರಿ ಅಂಗಡಿ 


2000.00 


1000. 00 


99 


2000.00 | 


100 


750 . 00 | 


ಶಾಮಿಯಾನ ಅಂಗಡಿ 
ಎ ದರ್ಜೆ 
ಬಿ ದರ್ಜೆ 
ರಿಯಲ್ ಎಸ್ಟೇಟ್ 
ಕಂಪ್ಯೂಟರ್ / ಟೈಪಿಂಗ್ / ಜೆರಾಕ್ಸ್ ಅಂಗಡಿ 
ಗ್ಯಾಸ್ ಏಜೆನ್ಸಿಗಳಿಗೆ 
ಕಂಪ್ಯೂಟ್ / ಟೈಪಿಂಗ್ ತರಬೇತಿ ಸಂಸ್ಥೆ 
ಕೈಗಾರಿಕೆ ಕಾರ್ಖಾನೆಗಳು 
ಎ ದರ್ಜೆ - 5000 ಚದುರ ಅಡಿಗಳಿಗಿಂತ ಹೆಚ್ಚು 
| ಬಿ ದರ್ಜೆ - 2400 ರಿಂದ 5000 ಚದುರ ಅಡಿಗಳವರೆಗೆ 


101 


5000 .00 


102 


2000. 00 | 


103 


15000. 00 
10000. 00 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೩೬೩೫ 


ದರ ರೂ . 


5000 .00 


15000. 00 


10000 . 00 


5000 . 00 


1500 . 00 


105 


1000. 00 


750 .00 


1000.00 


50.00 


75 .00 


100 .00 


1000. 00 


2000 . 00 


3000 .00 


ಕ್ರಸಂ. 

* ಉದ್ದಿಮೆಗಳ ವಿವರ 
ಸಿ ದರ್ಜೆ - 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 
ಗ್ರಾನೈಟ್ ಮಳಿಗೆಗಳು ( ತೆರೆದ ಜಾಗಗಳಲ್ಲಿ ನೆಡೆಸುವ) 

ಎ ದರ್ಜೆ - 5000 ಚದುರ ಅಡಿಗಳಿಗಿಂತ ಹೆಚ್ಚು 
104 

ಬಿ ದರ್ಜೆ - 2400 ರಿಂದ 5000 ಚದುರ ಅಡಿಗಳವರೆಗೆ 
ಸಿ ದರ್ಜೆ - 2400 ಚದುರ ಅಡಿಗಳಿಗಿಂತ ಕಡಿಮೆ ಇರುವ ಪ್ರದೇಶಗಳು 
ಇತರೆ ಪರವಾನಗಿಯ ಶುಲ್ಕ 
ಎ ದರ್ಜೆ 
ಬಿ ದರ್ಜೆ 

ಸಿ ದರ್ಜೆ 
106 ನಿರಾಕ್ಷೇಪಣಾ ಪತ್ರ ( ಎನ್. ಒ . ಸಿ) (1 ಹೆಚ್ ಪಿ - 200 ರೂಗಳ) 

ತಾತ್ಕಾಲಿಕ ಪ್ಲೆಕ್ಸ್ ಬೋರ್ಡ್‌ಗಳು ( ಒಂದು ದಿನದಿಂದ 3 ದಿನದವರೆಗೆ) (1 ) 

4 X 6 ಅಡಿ ಕೆಳಪಟ್ಟು 
107 

4 X 6 ಅಡಿ ರಿಂದ 8 X 10 ಅಡಿ ರವರೆಗೆ 
8 X 10 ಅಡಿ ಮೇಲ್ಪಟ್ಟು. 
ತಾತ್ಕಾಲಿಕ ಸ್ಟೀಲ್ ಸ್ಪಕ್ಟರಲ್ ಬೋರ್ಡ್‌ಗಳು ( 1ಕ್ಕೆ) 

4 X 6 ಅಡಿ ಕೆಳಪಟ್ಟು ( ಒಂದು ದಿನದಿಂದ 3 ತಿಂಗಳವರೆಗೆ) 
108 4 X 6 ಅಡಿ ರಿಂದ 8 X 10 ಅಡಿ ರವರೆಗೆ 

8 X 10 ಮೇಲ್ಪಟ್ಟು 
8 X 10 ಅಡಿ ಮೇಲ್ಪಟ್ಟು, 
ಪ್ಲಾಗ್‌ಗಳು (1 ) 
1 X 2 ಕೆಳಪಟ್ಟು 
1 X 2 ರಿಂದ 2 X 4 ರವರೆಗೆ 

2 X 4 ಮೇಲ್ಪಟ್ಟು, 
109 ಪೋಸ್ಟರ್‌ಗಳು (1ಕ್ಕೆ ) 

2 X 4 ಕೆಳಪಟ್ಟು. 
2 X 4 ಮೇಲ್ಪಟ್ಟು ರಿಂದ 4 X 6 ರವರೆಗೆ 
4 X 6 ಮೇಲ್ಪಟ್ಟು 

ಬಂಟಿಂಗ್ಸ್ 10 ಅಡಿಗಳಿಗೆ 
110 | ವಸತಿ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ (ಅಪಾರ್ಟ್‌ಮೆಂಟ್ ಹೊರತು ಪಡಿಸಿ) 
111 ಅಪಾರ್ಟ್‌ಮೆಂಟ್ ಕಟ್ಟಡ ಪರವಾನಿಗಿ ಶುಲ್ಕ 1 ಚದರಕ್ಕೆ 
112 ಡಿಸ್ ಶುಲ್ಕ ಪ್ರತಿ 1 ಚದರಕ್ಕೆ 
113 ವಾಣಿಜ್ಯ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 
114 | ಕೈಗಾರಿಕೆಗಳ ಕಟ್ಟಡ ಪರವಾನಗಿ ಶುಲ್ಕ 1 ಚದರಕ್ಕೆ 
115 ಅನುಮತಿ ಪತ್ರ 
116 ಹೊಸದಾಗಿ ತೆರಿಗೆ ಪಾವತಿಸುವ ಹಕ್ಕನ್ನು ತೆರೆಯಲು ಸಂಗ್ರಹಿಸುವ ಉತ್ತಮತೆ ಶುಲ್ಕ ಪ್ರತಿ ಚದುರಡಿಗೆ 

ಜಮೀನು ಭೂ ಪರಿವರ್ತನೆಗಾಗಿ ನಿರಕ್ಷೇಪಣಾ ಪತ್ರ ನೀಡುವ ಶುಲ್ಕ ಎಕರೆ ಒಂದಕ್ಕೆ 

1. ವಾಸದ ಉದ್ದೇಶದ ಭೂ ಪರಿವರ್ತನೆಗಾಗಿ ಎಕರೆ ಒಂದಕ್ಕೆ 
2. ವಾಣಿಜ್ಯ ಉದ್ದೇಶದ ಭೂ ಪರಿವರ್ತನೆಗಾಗಿ ಎಕರೆ ಒಂದಕ್ಕೆ 
3. ಕೈಗಾರಿಕಾ ಉದ್ದೇಶದ ಭೂ ಪರಿವರ್ತನೆಗಾಗಿ ಎಕರೆ ಒಂದಕ್ಕೆ 

4, ಗುಂಟೆ ಒಂದಕ್ಕೆ 
118 | ಹೊಸದಾಗಿ ನಿರ್ಮಾಣ ಮಾಡಲಾದ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ನಿರಾಕ್ಷೇಪಣಾ ಪತ್ರ ನೀಡುವ ಶುಲ್ಕ 
119 | ಚಾಲ್ಲಿ ವರ್ಷದ ಆಸ್ತಿ ಉತಾರಗಳಿಗೆ 


2 . 00 


3 .00 


4 .00 


3 .00 


4 .00 


6. 00 


2 . 00 


200 . 00 


250 .00 


75 . 00 


250. 00 | 


200 . 00 | 


200 .00 


3 . 00 


10000.00 


15000 .00 
5000. 00 


500 . 00 


500 . 00 


100 . 00 | 


೩೬೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


ಉದ್ದಿಮೆಗಳ ವಿವರ 


ದರ ರೂ . 


ಕ್ರ. ಸಂ . 

120 | ಹಿಂದಿನ ಆಸ್ತಿ ಉತಾರಗಳಿಗೆ 
| 121 | ದೃಢೀಕರಣ ಪತ್ರಗಳು 


100. 00 


100 .00 


ಪುರಸಭಾ ವ್ಯಾಪ್ತಿಯಲ್ಲಿರುವ ವಸತಿಯೇತರ ಚಟುವಟಿಕೆಯ ಉದ್ದಿಮೆಗಳಿಗೆ ( ವಾಣಿಜ್ಯ /ಕೈಗಾರಿಕೆ), ಕಟ್ಟಡಗಳು, ಅತಿಥಿ ಗೃಹಗಳು ಮತ್ತು 
ಜಾಹಿರಾತುಗಳಿಗೆ 01.04.2016 ರಿಂದ ಅಂದರೆ 2016 - 17ನೇ ಸಾಲಿನಿಂದ ಅನ್ವಯವಾಗುವಂತೆ ಕರ್ನಾಟಕ ಪುರಸಭಾ ಕಾಯ್ದೆ 1964 ರ ಕಲಂ 256 (2)( 4) 
ರಂತೆ ಈ ಮೇಲ್ಕಾಣಿಸಿದಂತೆ ಶುಲ್ಕಗಳನ್ನು ವಿಧಿಸಲು ತೀರ್ಮಾನಿಸಲಾಗಿರುತ್ತದೆ. 
PD . 120 

ಮುಖ್ಯಾಧಿಕಾರಿ 
SC , 50 

ಪುರಸಭೆ ಕಾರ್ಯಾಲಯ , ಜಿಗಣಿ 

ಆನೇಕಲ್ ತಾಲ್ಲೂಕು 
ಜಿಗಣಿ ಪುರಸಭೆ ಕಾರ್ಯಾಲಯ 
ಜಿಗಣಿ ಹೋಬಳಿ, ಆನೇಕಲ್ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ: 560 105 

ಅಂತಿಮ ಅಧಿಸೂಚನೆ 
ಸಂಖ್ಯೆ : ಜಿ . ಪು . ಸ.: ಡಿ. ಸಿ. ಬಿ / ಸಿ.ಆರ್./ 01/ 2015 - 16 ದಿನಾಂಕ : 24.09.2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ನ. ಅ. ಇ./ 07 / ಎಂ .ಎಲ್. ಆರ್ /2015 ದಿನಾಂಕ : 24/ 06/2015ರಂತೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ 

ಗ್ರಾಮ ಪಂಚಾಯಿತಿಯನ್ನು ಕರ್ನಾಟಕ ಪುರಸಭಾ ಕಾಯ್ದೆ 1964 ನಿಯಮ 357ರಂತೆ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ 
ಆದೇಶಿಸಲಾಗಿರುತ್ತದೆ. ಮೇಲ್ದರ್ಜೆಗೇರಿರುವ ಜಿಗಣಿ ಪುರಸಭೆ ವ್ಯಾಪ್ತಿಗೆ ಹಿಂದಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಗಣಿ, ಬಂಡೇನಲ್ಲಸಂದ್ರ, ಕ್ಯಾಲಸನಹಳ್ಳಿ 
ಮತ್ತು ಶ್ರೀರಾಂಪುರ ಗ್ರಾಮಗಳನ್ನೊಳಗೊಂಡಂತೆ ವಿಂಗಡಿಸಿರುವ 23 ವಾರ್ಡ್‌ಗಳು ಸೇರಿರುತ್ತವೆ . 

ಮೇಲ್ದರ್ಜೆಗೇರಿರುವ ಜಿಗಣಿ ಪುರಸಭೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನ. ಅ. ಇ./104 / ಎಂ .ಎಲ್.ಆರ್/2015 ದಿನಾಂಕ : 21/ 07 /2015ರಂತೆ 
ಸಹಾಯಕ ಆಯುಕ್ತರು, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಜಿಲ್ಲೆ ಇವರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಿಸಲಾಗಿರುತ್ತದೆ . ಆದ್ದರಿಂದ 
ಮಾನ್ಯ ಆಡಳಿತಾಧಿಕಾರಿಗಳ ದಿನಾಂಕ : 26 .02 .2016 ರಂದು ನಡೆದ ಸಭೆಯ ವಿಷಯ ಸಂಖ್ಯೆ : 1 ರಲ್ಲಿ ಜಿಗಣಿ ಪರಸಭೆ ವ್ಯಾಪ್ತಿಗೆ ಸೇರಿದ 
ನಿವೇಶನ/ ವಸತಿ ಹಾಗೂ ವಾಣಿಜ್ಯ ಕೈಗಾರಿಕಾ ಕಟ್ಟಡ ಆಸ್ತಿಗಳಿಗೆ (ಕಾನೂನಿನಡಿಯಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ) ಕರ್ನಾಟಕ 
ಪುರಸಭಾ ಕಾಯ್ದೆ 1964 ನಿಯಮ 94(1) ರಂತೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಡಿ ಆಸ್ತಿ ತೆರಿಗೆಯನ್ನು ಪಾವತಿಸಿಕೊಳ್ಳುವ ಬಗ್ಗೆ ಸುಧೀರ್ಘವಾಗಿ 
ಚರ್ಚಿಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಮೌನಿ/ ಎಂ ಅರ್. ಸಿ./188 / 2010 -11 ದಿನಾಂಕ : 11 / 06 /2013 ರನ್ವಯ ಹಾಗೂ ಕರ್ನಾಟಕ ಪುರಸಭಾ ಕಾಯ್ದೆ 
1964 ನಿಯಮ 102 ( ಎ) ಪ್ರಕಾರ ಏಪ್ರಿಲ್ 01 2016 ರಿಂದ ಅನ್ವಯಿಸುವಂತೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು ಜಾರಿಗೊಳಿಸಲು ಉದ್ದೇಶಿಸಿ 
ತೀರ್ಮಾನಿಸಲಾಗಿರುತ್ತದೆ. 

ಹಾಗೂ ಜಿಗಣಿ ಪುರಸಭೆ ವ್ಯಾಪ್ತಿಯ ಆಸ್ತಿಗಳ ಮೇಲೆ 2015 - 16ನೇ ಸಾಲಿನವರೆವಿಗೂ ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಹಿಂದಿನ ಗ್ರಾಮ 
ಪಂಚಾಯಿತಿಯಲ್ಲಿ ನಿಗಧಿಪಡಿಸಿಕೊಂಡಿರುವ ತೆರಿಗೆ ದರದ ಆಧಾರದಂತೆ ಲೆಕ್ಕಾಚಾರ ಮಾಡಿ ವಸೂಲಿ ಮಾಡುವಂತೆ 2016 -17ನೇ ವರ್ಷದಿಂದ ಜಿಗಣಿ 
ಪುರಸಭಾ ವ್ಯಾಪ್ತಿಯ ಗ್ರಾಮಗಳ ಕರ್ನಾಟಕ ಮುದ್ರಾಂಕ ಕಾಯ್ದೆ 1964ರ ಕಲಂ 45( ಬಿ) ರಂತೆ ನಿರ್ಧರಿಸಲಾದ 2005 - 06ನೇ ಸಾಲಿನ 
ಉಪನೋಂದಣಾಧಿಕಾರಿಗಳ ಮಾರ್ಗಸೂಚಿ ನಿವೇಶನ /ಕಟ್ಟಡ ದರವನ್ನು ಅಳವಡಿಸಿಕೊಂಡು ನಿರ್ದೆಶಕರು, ಪೌರಾಡಳಿತ ನಿರ್ದೇಶನಾಲಯ , ಬೆಂಗಳೂರು 
ರವರ ಸುತ್ತೋಲೆಯಂತೆ ಆಯಾ ಸಾಲಿನ ಶೇಕಡಾವಾರು ತೆರಿಗೆಯನ್ನು ಹೆಚ್ಚಿಸಿಕೊಂಡು ಸರ್ಕಾರದ ಸುತ್ತೋಲೆ ಸಂಖ್ಯೆ : ಪೌನಿ / ಎಂ . ಆರ್. ಸಿ ./188 / 2010 - 11 
ಬೆಂಗಳೂರು ದಿನಾಂಕ : 11 /06/2013 ಮತ್ತು ಸಂಖ್ಯೆ : ಪೌನಿ/ ಎಂ .ಆರ್.ಸಿ ./36/2012 -13 ದಿನಾಂಕ : 27 /12 /2014 ರಂತೆ ಕರ್ನಾಟಕ ಪೌರಸಭಾ 
ಅಧಿನಿಯಮ 1964 ನಿಯಮ 102 ( ಎ) ರನ್ವಯ ತೆರಿಗೆ ದರ ಮತ್ತು ಶೇಕಡಾವಾರು ಹೆಚ್ಚಳ ಮಾಡಿಕೊಂಡ ತೆರಿಗೆಯನ್ನು ಈ ಕೆಳಕಂಡಂತೆ ನಿರ್ಧರಿಸಿ 
ಏಪ್ರಿಲ್ 01 2016 ರಿಂದ ಅನುಷ್ಠಾನಗೊಳಿಸಲು ಕರಡು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ : 11 /03/2016 ರಂದು ಪ್ರಕಟಿಸಿದ್ದು , ಈ 
ಬಗ್ಗೆ ಸಾರ್ವಜನಿಕರಿಂದ ಯಾವುದೇ ಆಕ್ಷೇಪಣೆಗಳು ಬಾರದೇ ಇರುವುದರಿಂದ ದಿನಾಂಕ : 22 / 08/2016 ರಂದು ಜಿಗಣಿ ಪುರಸಭಾ ಕೌನ್ಸಿಲ್ ಸಾಮಾನ್ಯ 
ಸಭೆಯ ಇತರೆ ವಿಷಯ ಸಂಖ್ಯೆ : 10ರಲ್ಲಿ ಕರಡು ಅಧಿಸೂಚನೆಯನ್ನೆ ಅಂತಿಮ ಅಧಿಸೂಚನೆಯನ್ನಾಗಿ ಪ್ರಕಟಿಸುವಂತೆ ಕೈಗೊಂಡ ತೀರ್ಮಾನದ್ವಯ ಈ 
ಕೆಳಕಂಡಂತೆ ನಿರ್ಧರಿಸಿ ಏಪ್ರಿಲ್ - 01 - 2016 ರಿಂದ ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಯಿತು. 

ಕೋಷ್ಟಕ 


ಸಾಲು 


ಖಾಲಿ ನಿವೇಶನ 

10764 
43056 ಚದರ 

ಅಡಿ 


ವಸತಿ 


ವಾಣಿಜ್ಯ 


10764 ಚದರ 
ಅಡಿಗಳಿಗಿಂತ 
ಕಡಿಮೆ 


ಕೈಗಾರಿಕೆ 


43056 ಚದರ 
ಅಡಿಗಳಿಗಿಂತ 

ಹೆಚ್ಚು 


ತೆರೆದ ಆವರಣದ 
ವಾಣಿಜ್ಯ / ಇತರೆ 
ಚಟುವಟಿಕೆಗಳು 


2005 - 06 


0 . 7 
(ಕೈಗಾರಿಕಾ 
ಉದ್ದೇಶದ 


0 . 05 


0 .02 


| 


0.4 


0.6 


0.5 


( 2005 - 06 
ರಿಂದ 2007 - 08 

ರವರೆಗೆ) ನಿಗಧಿ 
ಪಡಿಸಿದ ಆಸ್ತಿ ತೆರಿಗೆ 


ಖಾಲಿ 


ನಿವೇಶನ 
ಜಾಗಕ್ಕೆ ತೆರಿಗೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೩೬೩೭ 


ಸಾಲು 


ಖಾಲಿ ನಿವೇಶನ 
10764 ಚದರ 10764 
ಅಡಿಗಳಿಗಿಂತ | 43056 ಚದರ | 
ಕಡಿಮೆ 


43056 ಚದರ 
ಅಡಿಗಳಿಗಿಂತ 


ವಸತಿ 


ವಾಣಿಜ್ಯ 


ಕೈಗಾರಿಕೆ 


ತೆರೆದ ಆವರಣದ 
ವಾಣಿಜ್ಯ / ಇತರೆ 
ಚಟುವಟಿಕೆಗಳು 


ಹೆಚ್ಚು 


ದರ 


ದರ ಶೇ . 
0 .5 % ರಂತೆ) 


2008 - 09 


30 % 


30 % 


30 % 


15 % 


15 % 


15 % 


15 % 


( 2008 - 09 ರಿಂದ 
2010 - 11 ರವರೆಗೆ) 

2005 - 06ನೇ 
ಸಾಲಿನ ಮೂಲ 
ಆಸ್ತಿ ತೆರಿಗೆ ಮೇಲೆ 

ಹೆಚ್ಚಿಸಿದ 
ಶೇಕಡವಾರು ಆಸ್ತಿ 

ತೆರಿಗೆ 


15 % 


2011 - 12 
(2011 - 12 ರಿಂದ 
2013 - 14 ರವರೆಗೆ) 

2008 - 09ನೇ 
ಸಾಲಿನ ಮೂಲ 
ಆಸ್ತಿ ತೆರಿಗೆ ಮೇಲೆ 

ಹೆಚ್ಚಿಸಿದ 
ಶೇಕಡವಾರು ಆಸ್ತಿ 

ತೆರಿಗೆ 


15 % 


30% 


15 


15 % 


30% 


15% 


ISM | 


30 % 


30 % 


| 


30 % 


15% 


30 % 


15 % 


2014 - 15 
( 2014 - 15 ರಿಂದ 

2017 - 18ನೇ 
ಸಾಲಿನ ವರೆಗೆ) 
2011 - 12ನೇ 
ಸಾಲಿನ ಮೂಲ 
ಆಸ್ತಿ ತೆರಿಗೆ ಮೇಲೆ 

ಹೆಚ್ಚಿಸಿದ 
ಶೇಕಡವಾರು ಆಸ್ತಿ 

ತೆರಿಗೆ 


95 % 


95 % 


95 % 


15 % 


15 % 


15 % 


15 % 


ಈ ಮೇಲ್ಕಂಡ ದರದಂತೆ ತೆರಿಗೆ ನಿರ್ಧರಣೆಯಾದ ನಂತರ ಆಸ್ತಿತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ 26 % ರಷ್ಟು ಈ ಕೆಳಕಂಡ ಉಪಕರಗಳನ್ನು 
ಆಸ್ತಿ ಮಾಲೀಕರು ಪಾವತಿಸಬೇಕಾಗಿರುತ್ತದೆ | 
ಕ್ರ. ಸಂ ಉಪಕರದ ವಿವರ 

ಆಸ್ತಿ ತೆರಿಗೆಯ ಶೇಕಡವಾರು 
1. | ಆರೋಗ್ಯ ಉಪಕರ 

ಶೇ 15 ರಷ್ಟು ಆರೋಗ್ಯ ಕರ ಅಧಿನಿಯಮ 1962ರ ಪ್ರಕರಣ ಸಂಖ್ಯೆ: 3 ರನ್ವಯ 


| ಗ್ರಂಥಾಲಯ ಉಪಕರ 


ಗ್ರಂಥಾಲಯ ಕರ ಅಧಿನಿಯಮ 1965ರ ಪ್ರಕರಣ 30(1) ರನ್ವಯ 


ಬಿಕ್ಷುಕರ ಉಪಕರ 


ಶೇ 6 ರಷ್ಟು 
ಶೇ 3 ರಷ್ಟು 
ಶೇ 2ರಷ್ಟು 


| ಭಿಕ್ಷುಕರ ಅಧಿನಿಯಮ 1975ರ ಪ್ರಕರಣ ಸಂಖ್ಯೆ : 31 ರನ್ವಯ 
| ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ ಸಂಖ್ಯೆ 94ಎ ರನ್ವಯ | 


ನಗರ ಸಾರಿಗೆ ಉಪಕರ 


- ಇದರೊಂದಿಗೆ ಸರ್ಕಾರದ ಆದೇಶ ಸಂಖ್ಯೆ: ನಅಇ 23 ಟಿಸಿಟಿ 2004, ದಿನಾಂಕ: 06. 01.2005 ರ ಮೂಲಕ ಘನ ತ್ಯಾಜ್ಯ ನಿರ್ವಹಣೆಯ 
ಮಾಸಿಕ ಶುಲ್ಕವನ್ನು ಸ್ವತ್ತುಗಳ ವಿಸ್ತೀರ್ಣಗಳಿಗನುಸಾರವಾಗಿ ವಿವಿಧ ಬಳಕೆಯ ಕಟ್ಟಡಗಳಿಗೆ ವಿಧಿಸಿ ವಸೂಲಿ ಮಾಡುವಂತೆ ಆದೇಶವಿರುತ್ತದೆ. ಇದರನ್ವಯ 
ಜಿಗಣಿ ಪುರಸಭಾ ವ್ಯಾಪ್ತಿಯಲ್ಲಿರುವ ವಾಸ/ವಾಣಿಜ್ಯ /ಕೈಗಾರಿಕಾ ಕಟ್ಟಡದ ಮಾಲೀಕರು ಆಸ್ತಿ ತೆರಿಗೆಯೊಂದಿಗೆ ಘನ ತ್ಯಾಜ್ಯ ನಿರ್ವಹಣೆ ವಾರ್ಷಿಕ ಶುಲ್ಕವನ್ನು 
ಸಹ ಪಾವತಿ ಮಾಡುವುದು 


DOOK 


೩೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 

ಭಾಗ ೩ 
ವಾಸದ ಕಟ್ಟಡಗಳಿಗೆ 
1000 ಚ.ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 120. 00 
1000 ಚ.ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 180.00 

ವಾಣಿಜ್ಯ ಕಟ್ಟಡಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 240 .00 
1000 ಚ. ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 600.00 

ಕಾರ್ಖಾನೆ ಕಟ್ಟಡಗಳಿಗೆ 
1000 ಚ. ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 600 . 00 
1000 ಚ.ಅ.ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 900.00 
ಹೋಟೆಲ್‌ಗಳು, ಕಲ್ಯಾಣ ಮಂಟಪಗಳು ಮತ್ತು ನರ್ಸಿಂಗ್ ಹೋಂಗಳಿಗೆ 
1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 2400.00 
1000 ಚ.ಅ. ಗಿಂತ ಹೆಚ್ಚಿರುವ ಆವರಣಕ್ಕೆ ಪ್ರತಿ ವರ್ಷಕ್ಕೆ = ರೂ . 3000.00 
ಇದರ ಜೊತೆಗೆ ಮದುವೆ ಮತ್ತು ಆರತಕ್ಷತೆ ಹಾಗೂ ಇತರೆ ಸಮಾರಂಭಗಳಿಗಾಗಿ ಪ್ರತಿ ಸಮಾರಂಭಕ್ಕೆ ರೂ . 1000/ - ಪಾವತಿಸತಕ್ಕದ್ದು. 

ಪುರಸಭಾ ವ್ಯಾಪ್ತಿಯಲ್ಲಿರುವ ಸ್ವತ್ತುಗಳಿಗೆ ದಿನಾಂಕ: 01.04.2016 ರಿಂದ ಅನ್ವಯವಾಗುವಂತೆ 2016 - 17ನೇ ಸಾಲಿನಲ್ಲಿ ಸ್ವಯಂ ಘೋಷಿತ ಆಸ್ತಿ 
ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ದರವನ್ನು ನಿಗಧಿಪಡಿಸಿ ವಿಧಿಸಲು ತೀರ್ಮಾನಿಸಿರುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಗಳೇನಾದರು ಇದ್ದಲ್ಲಿ 
ಸಮರ್ಥನೀಯವಾದ ಕಾರಣಗಳೊಂದಿಗೆ ಹಾಗೂ ಅದನ್ನು ಪ್ರತಿಪಾದಿಸುವ ಸೂಕ್ತ ದಾಖಲೆಗಳೊಂದಿಗೆ ಈ ಪ್ರಕಟಣೆಯ ದಿನಾಂಕದಿಂದ 30 
ದಿವಸಗಳೊಳಗಾಗಿ ಕಛೇರಿ ವೇಳಾ ಸಮಯದಲ್ಲಿ ಮುಖ್ಯಾಧಿಕಾರಿ, ಪುರಸಭೆ ಜಿಗಣಿ (ರಜಾ ದಿವಸಗಳನ್ನು ಹೊರತುಪಡಿಸಿ) ಇವರಿಗೆ ಲಿಖಿತ ಮೂಲಕ 
ಸಲ್ಲಿಸಬಹುದಾಗಿರುತ್ತದೆ. ಅವಧಿ ಮೀರಿದ ನಂತರ ಸಲ್ಲಿಸುವ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
PD . 121 

ಮುಖ್ಯಾಧಿಕಾರಿ 
Sc . 50 

ಪುರಸಭೆ ಕಾರ್ಯಾಲಯ , ಜಿಗಣಿ 

ಆನೇಕಲ್ ತಾಲ್ಲೂಕು 
Department of Commercial Taxes 
Office of the Commercial Tax Office, VSO-153, Doddaballapura, 

NOTIFICATION 

No. CTO /VS0 - 153/ SF/T .138 / 2016-17, Dated : 26 /09/ 2016 
In pursuance of the provision contained in Rule -(ii)(e) 6 of the C .S . T (Karnataka ) Rules 1957 it is hereby notified for general 
information that the following C. S . T declaration form C under the Central Sales Tax Act 1956 are declared as obsolete and invalid with 
effect from the date shown against each . 


1. 

2 3 

5 . 
Sl. No . of “ C ” forms | Name and Address to | Name and | Date from which the | Reason for declaration 
declared obsolete and whom the forms were Address to forms are declared as of the forms as 
invalid issued by the Department whom the forms obsolete and invalid obsolete and invalid 

were issued by 
the dealer 


KA- C2 4652109 


06 / 09 /2016 


Lost 


Rs. 3694936, 


Ajax Fiori Engineering 
(India ) Pvt. Ltd ., 
TIN 29530303476 


Ms/ Kirloskar Oil 
Engines Ltd ., 
TIN 
27020762163C 
Khadki, 


January 2014 


Maharashtra 


KA- C2 4652132 


06/ 09/ 2016 


Lost 


Rs. 7137383 , 


Ajax Fiori Engineering 
( India ) Pvt. Ltd ., TIN 
29530303476 


Ms/ Kirloskar Oil 
Engines Ltd ., 
TIN 
27020762163C 
Khadki, 


February 2014 


Maharashtra 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


೩೬೩೯ 


2 


3 


06 /09/2016 


Lost 


KA -C2 4652159 
Rs. 11169596 , 


Ajax Fiori Engineering 
(India ) Pvt. Ltd ., 
TIN 29530303476 


Ms/ Kirloskar Oil 
Engines Ltd ., 
TIN 
27020762163C 
Khadki, 


March 2014 


Maharashtra 


06 /09/ 2016 


Lost 


KA -C2 4653039 
Rs. 10156142 , 
April 2014 


Ajax Fiori Engineering 
( India ) Pvt. Ltd ., 
TIN 29530303476 


Ms/ Kirloskar Oil 
Engines Ltd ., 
TIN 
27020762163C 
Khadki, 


Maharashtra 


06 /09 /2016 


Lost 


KA -C2 4653134 
Rs. 11743665 , 
May 2014 


Ajax Fiori Engineering 
(India ) Pvt. Ltd ., 
TIN 29530303476 


Ms/ Kirloskar Oil 
Engines Ltd ., 
TIN 
27020762163C 
Khadki, 
Maharashtra 


KA -C2 4653187 


06 /09 /2016 


Lost 


Rs. 14842642 , June 
2014 


Ajax Fiori Engineering 
( India ) Pvt. Ltd ., 
TIN 29530303476 


Ms/ Kirloskar Oil 
Engines Ltd ., 
TIN 
27020762163C 
Khadki, 


Maharashtra 


PR . 785 
SC . 100 


Commercial Tax Officer 
VSO - 153 , Doddaballapura . 


KARNATAKA STATE BAR COUNCIL , OLD K .G .I.D BLDG ., BENGALURU 


NOTIFICATION No. 6 /2016 , Dated : 06 - 09 -2016 


As per Rule 8 & 12 of " The Karnataka State Bar Council ( election of Chairman & Vice Chairman ) Rules, 1978 ”, it is declared 
that the following Members of the Bar Council have been elected unopposed to the Office of the Chairman & Vice Chairman . 

CHAIRMAN 


SI.No . 


Name of the Candidates 


Address 


JAGADEESH C .M . 


No . 630/1, 6th Cross, P & T Block , Anikethana 
Road , Kuvempunagar, Mysuru . 
Mbl : 9448084345 


VICE CHAIRMAN 


SI.No. 


Name of the Candidates 


Address 


SUBASH KOWDICHAR 


No. 12 , 2nd Floor, Wilson Garden Main Road , 
H . Siddaiah Road , (Near Police Station ), 
Wilson Garden , Bengaluru -560 027 . 
Mbl : 9916334602 


P .D. 106 


S . C . 50 


Basavaraj Hudedagaddi 

Returning Officer, 
Karnataka State Bar Council, Bengaluru . 


೩೬೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


ಭಾಗ ೩ 


KARNATAKA POWER TRANSMISSION CORPORATION LIMITED 
Executive Engineer Ele , Major Works Division , Old BM Road, KPTCL , Ramanagara -562159 . 

PROJECT NOTIFICATION 
No. EEE/ MWD( B)/ AEE- 3 /16-17293- 94 , Dated : 06- 06 - 2016, 


The Karnataka Power Transmission Corporation Limited , have formulated a scheme under Section 67 of the Electricity Supply 
Act, 2003 and the same is herewith published in pursuance of Section 67 (ii) of the said Act for information of the general public . 


Particulars of scheme are here under : 


1. Name of the work : Establishing 1 x 8 MVA, 66 /11KV Substation at Hegganur in Uyamballi Hobali , Kanakapura Taluk , 

Ramanagara District and construction of 66 KV SC line on DC towers from existing 66 / 11KV Doddalahalli S /s to proposed 
66 /11 KV Hegganur Substation for a distance of 12. 18 Kms. 
Salient Feature : To provide reliable power supply to Hegganur and surrounding areas. 
Area Line Passing through : The proposed line is passing through the Kanakapura Taluk, Uyamballi Hobali, Doddalahalli 
Village Sy . No. 302 , 301, 176 , 341 , 340 , 174 , 313 , 315 , 228, 229 , 235 , 234, 233, 237, 232, 239, 306, 296, 297, 159, 160,162, 
163 , 164 , 320, 166, 167, 169 , 168, 342 , 293, 292, Uyamballi Village Sy No . 147 , 194, 196, 170 , 172 , 128, 127, 168, 112, 184 , 
111, 183, 190 , 96, 191 , 95, 94 , 173, 174 , 147 , 179, Helagalli Village Sy . No. 184 , 183 , 191, 179, 178 , 177, 176, 173 , 172 , 162, 
163, 164 , 157 , 144 , 150, 145, 146 , 147, 142, 143, Aroshivanahalli Village Sy No. 102 & Hegganur Village Sy No. 01, 42 , 41, 

43, 58, 36, 50 , 51 , 52 , 53 , 54 , 55, 56 , 65, 64 , 15, 16, 17 , 18. 
4 . Approximate length line : 12. 18 Kms. 

5. Estimated cost : F. 991.51 Lakhs. 
The KPTCL shall have and shall exercise all powers which the telegraph authorities possess the Indian Telegraph Act, 1885 (13) and 
Indian Electricity Act, 2003 of Section 164 for carrying the above said scheme. Objection to the scheme if any shall be sent to the office 
of the Executive Engineer Ele, Major Works Division , KPTCL, Old BM Road , Ramanagara -562159 within 30 days from the date of 
publication of this notification for consideration by the KPTCL. 

Narasimha murthy B .L . 

Executive Engineer (Ele .) 
RMWD , KPTCL , Old B .M . Road , 

Ramanagara -562159. 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ, ಹಳೇ ಬಿ. ಎಂ . ರಸ್ತೆ, ರಾಮನಗರ - 562159. 

ಯೋಜನಾ ಪ್ರಕಟಣೆ 
ಸಂಖ್ಯೆ: ಕಾಂ ( ವಿ)/ ಬೃಕಾರಾವಿ/ ಸಕಾನಿಇಂ(3)/ 2016 -17/293- 94, ದಿನಾಂಕ : 06 - 06 -2016 . 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್‌ ಕಾಯಿದೆ, 2003ರ ಸೆಕ್ಷನ್ 67ರ ಅಡಿಯಲ್ಲಿ ಯೋಜನೆಗಳನ್ನು ರೂಪಿಸಿದೆ ಮತ್ತು 
ಇದೇ ಕಾಯಿದೆ ಸೆಕ್ಷನ್ 67(2) ರ ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆ ನೀಡಿದೆ. 
1. ಯೋಜನೆಗಳ ವಿವರ : ಕನಕಪುರ ತಾಲ್ಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ಹೆಗ್ಗನೂರು ಗ್ರಾಮದಲ್ಲಿ 1x8 ಎಂ . ವಿ.ಎ , 66/11 ಕೆವಿ ವಿದ್ಯುತ್ 

ಉಪಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ವಿದ್ಯುತ್ ಉಪಕೇಂದ್ರಕ್ಕೆ ಹಾಲಿ ಇರುವ 66/11 ಕೆವಿ ದೊಡ್ಡಾಲಹಳ್ಳಿ ಉಪಕೇಂದ್ರದಿಂದ 
ಉದ್ದೇಶಿತ 66 /11 ಕೆವಿ ಹೆಗ್ಗನೂರು ಉಪಕೇಂದ್ರದ ವರೆಗೆ ಸುಮಾರು 12,180 ಕಿಮೀ ಉದ್ದದ SC ವಿದ್ಯುತ್ ಮಾರ್ಗವನ್ನು ರಚಿಸಲಾಗುವುದು. 
ಯೋಜನೆಯ ಪ್ರಯೋಜನಗಳು : ಕನಕಪುರ ತಾಲ್ಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ಹೆಗ್ಗನೂರು ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ 

ಉತ್ತಮ ಗುಣಮಟ್ಟದ ವಿದ್ಯುತ್ ಒದಗಿಸುವುದು. 
3 . ಮಾರ್ಗ ಹಾದು ಹೋಗುವ ಹಳ್ಳಿಗಳು : ಕನಕಪುರ ತಾಲ್ಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ದೊಡ್ಡಾಲಹಳ್ಳಿ ಗ್ರಾಮದ ಸರ್ವೆ ನಂ . 302 , 301, 

176 , 341 , 340, 174 , 313, 315 , 228, 229 , 235, 234 , 233, 237 , 232, 239 , 306, 296 , 297 , 159 , 160,162 , 163 , 164 , 320 , 
166 , 167 , 169 , 148, 342, 293, 292 , ಉಯ್ಯಂಬಳ್ಳಿ ಗ್ರಾಮದ ನಂ : 147, 194 , 196, 170, 172 , 128, 127 , 168, 112, 184, 111, 
183, 190, 96, 191, 95, 94, 173, 174 , 147, 179 , ಹೆಳಗಳ್ಳಿ ಗ್ರಾಮದ ಸರ್ವೆ ನಂ : 184, 183, 191 , 179, 178, 177 , 176, 173, 172 , 
162, 163, 164, 157, 144, 150, 145 , 146, 147, 142 , 143, ಅರೋಶಿವನಹಳ್ಳಿ ಗ್ರಾಮದ ಸರ್ವೆ ನಂ : 102 ಹಾಗೂ ಹೆಗ್ಗನೂರು ಗ್ರಾಮದ 
ಸರ್ವೆ ನಂ : 01 , 42 , 41, 43, 58, 36 , 50, 51, 52 , 53, 54 , 55, 56 , 65 , 64 , 15, 16, 17, 18ರ ಸರಹದ್ದಿನಲ್ಲಿ ಹಾದು 
ಹೋಗುವುದು . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


೩೬೪೧ 


4 . ಮಾರ್ಗದ ಉದ್ದ : 12.180 ಕಿಮೀ . 

5. ಅಂದಾಜು ವೆಚ್ಚ : 7. 991.51 ಲಕ್ಷ. 
ಮೇಲ್ಕಂಡ ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಿಗಮವು ಭಾರತೀಯ ಟೆಲಿಗ್ರಾಫ್ ಕಾಯ್ದೆ , 1885 (13) ಅನ್ನು ಅಳವಡಿಸಿಕೊಂಡಿರುವ ಭಾರತೀಯ 
ವಿದ್ಯುತ್ ಕಾಯ್ದೆ , 2003 (164) ರ ಅನ್ವಯ ಟೆಲಿಗ್ರಾಫ್ ಅಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕ. ವಿ. ಪ್ರ. ನಿ.ನಿ ಹೊಂದಿರುವುದು ಮತ್ತು 
ಅಧಿಕಾರವನ್ನು ಕ.ವಿ . ಪ್ರ. ನಿ.ನಿ, ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರು ಇದ್ದಲ್ಲಿ ಈ ಅಧಿಸೂಚನೆ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) , ಬೃಹತ್ ಕಾಮಗಾರಿ ವಿಭಾಗ ಕ . ವಿ . ಪ್ರ . ನಿ. ನಿ ., ರಾಮನಗರ - 562159 ರವರ ಕಛೇರಿಗೆ ಕಳುಹಿಸತಕ್ಕದ್ದು . 
P .D . 107 

Narasimha murthy B .L . 
S . C .05 

Executive Engineer (Ele.) 
RMWD ,KPTCL , Old B .M . Road , 

Ramanagara -562159 . 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ, ಹಳೇ ಬಿ. ಎಂ . ರಸ್ತೆ, ರಾಮನಗರ - 562159. 

ಯೋಜನಾ ಪ್ರಕಟಣೆ 
ಸಂಖ್ಯೆ: ಕಾಂ ( ವಿ)/ ಬ್ಬಕಾರಾವಿ/ ಸಕಾನಿಇಂ(2)/ 2015 - 16 / 293- 94 , ದಿನಾಂಕ: 06 - 06 - 2016. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್‌ ಕಾಯಿದೆ, 2003ರ ಸೆಕ್ಷನ್ 67ರ ಅಡಿಯಲ್ಲಿ ಯೋಜನೆಗಳನ್ನು ರೂಪಿಸಿದೆ ಮತ್ತು 
ಇದೇ ಕಾಯಿದೆ ಸೆಕ್ಷನ್ 67 ( 2) ರ ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆ ನೀಡಿದೆ. 
1. ಯೋಜನೆಗಳ ವಿವರ : ಕನಕಪುರ ತಾಲ್ಲೂಕಿನ ಸಾತನೂರು ಹೋಬಳಿಯ ಗುರುವಿನಪುರ(ಗೊರವಿನಪುರ) ಗ್ರಾಮದಲ್ಲಿ 1 x 12.5 ಎಂ . ವಿ. ಎ , 66/11 

ಕೆವಿ ವಿದ್ಯುತ್ ಉಪಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ವಿದ್ಯುತ್ ಉಪಕೇಂದ್ರಕ್ಕೆ ಉದ್ದೇಶಿತ 66 ಕೆವಿ ಬಿ. ವಿ. ಹಳಿ ವಿದ್ಯುತ್ 
ಮಾರ್ಗದಿಂದ ಲಿಲೋ ಮಾಡಿ ಸುಮಾರು 0.834 ಕಿಮೀ ಉದ್ದದ ವಿದ್ಯುತ್ ಮಾರ್ಗ ರಚಿಸಲಾಗುವುದು. 
ಯೋಜನೆಯ ಪ್ರಯೋಜನಗಳು : ಕನಕಪುರ ತಾಲ್ಲೂಕಿನ ಸಾತನೂರು ಹೋಬಳಿಯ ಗುರುವಿನಪುರ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ 

ಉತ್ತಮ ಗುಣಮಟ್ಟದ ವಿದ್ಯುತ್ ಒದಗಿಸುವುದು. 
3 . ಮಾರ್ಗ ಹಾದು ಹೋಗುವ ಹಳ್ಳಿಗಳು : ಕನಕಪುರ ತಾಲ್ಲೂಕಿನ ಕನಕಪುರ ಹೋಬಳಿಯ ಕುಂತೂರು ಗ್ರಾಮದ ಸರ್ವೆ ನಂ . 109, 110 , 129 , 

132 , 131, 133 , 140 , 141, 149 , 152 , 153 ಹಾಗೂ ಸಾತನೂರು ಹೋಬಳಿಯ ಗೊರವಿನಪುರ ಗ್ರಾಮದ ಸರ್ವೆ ನಂ : 50ರ 

ಸರಹದ್ದಿನಲ್ಲಿ ಹಾದು ಹೋಗುವುದು . 
4. ಮಾರ್ಗದ ಉದ್ದ : 0.834 ಕಿಮೀ . 

5. ಅಂದಾಜು ವೆಚ್ಚ : 1. 505. 42 ಲಕ್ಷ. 
ಮೇಲ್ಕಂಡ ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಿಗಮವು ಭಾರತೀಯ ಟೆಲಿಗ್ರಾಫ್ ಕಾಯ್ದೆ , 1885 (13) ಅನ್ನು ಅಳವಡಿಸಿಕೊಂಡಿರುವ ಭಾರತೀಯ 
ವಿದ್ಯುತ್ ಕಾಯ್ದೆ , 2003 (164) ರ ಅನ್ವಯ ಟೆಲಿಗ್ರಾಫ್ ಅಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕ. ವಿ. ಪ್ರ.ನಿ . ನಿ , ಹೊಂದಿರುವುದು ಮತ್ತು 
ಅಧಿಕಾರವನ್ನು ಕ. ವಿ. ಪ್ರ.ನಿ. ನಿ, ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಅಧಿಸೂಚನೆ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) , ಬೃಹತ್ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ರಾಮನಗರ - 562159 ರವರ ಕಛೇರಿಗೆ ಕಳುಹಿಸತಕ್ಕದ್ದು. 

Narasimha murthy B . L . 

Executive Engineer ( Ele .) 
RMWD ,KPTCL , Old B.M . Road , 

Ramanagara -562159.. 
KARNATAKA POWER TRANSMISSION CORPORATION LIMITED 
Executive Engineer Ele , Major Works Division , Old BM Road ,KPTCL , Ramanagara-562159 . 

PROJECT NOTIFICATION 


No. EEE/ MWD( B)/ AEE- 2/15-16/ 293-94 , Dated : 06- 06 -2016 , 


The Karnataka Power Transmission Corporation Limited , have formulated a scheme under Section 67 of the Electricity Supply 
Act, 2003 and the same is herewith published in pursuance of Section 67 (ii) of the said Act for information of the general public . 
Particulars of scheme are here under : 
1. Name of the work : Establishing 1 x12.5 MVA , 66/11KV Substation at Guruvinapura in Sathnur Hobali, Kanakapura 

Taluk , Ramanagara District and construction of 66 KV LILO line on DC towers to proposed 66KV BV Halli SC line on DC 
towers to proposed 66 / 11 KV Guruvinapura Substation for a distance of 0 .834 Kms. 


೩೬೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


2. Salient Feature : To provide reliable power supply to Guruvinapura and surrounding areas. 

Area Line Passing through : The proposed line is passing through the Kanakapura Taluk , Kanakapura Hobali, Kunthuru 

Village Sy . No . 109 , 110 , 129 , 132 , 131 , 133, 140, 141, 149, 152, 153 and Sathnur Hobali , Goravanapura Village Sy No : 50 . 
4 . Approximate length line : 0.834 Kms. 

5 . Estimated cost : 5. 505 .42 Lakhs. 
The KPTCL shall have and shall exercise all powers which the telegraph authorities possess the Indian telegraph Act, 1885 ( 13 ) and 
Indian Electricity Act, 2003 of section 164 for carrying the above said scheme. Objection to the scheme if any shall be sent to the office 
of the Executive Engineer Ele, Major Works Division , KPTCL, Old BM Road , Ramanagara -562159 within 30 days from the date of 
publication of this notification for consideration by the KPTCL . 


P . D . 108 
S . C .05 


Narasimha murthy B .L . 

Executive Engineer ( Ele .) 
RMWD, KPTCL, Old B .M . Road , 

Ramanagara -562159. 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 

ಪ್ರಕಟಣೆ 
ಸಂಖ್ಯೆ : 614 / ಬಾಕೋ / ಕಾನಿಇಂ( ವಿ)/ ಬ್ಬಕಾವಿ/ ಸಕಾನಿಇಂ(ಕ)/ ಸಂ / 2016 -17/638- 39, ದಿನಾಂಕ: 04 - 06 - 2016 . 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯ್ದೆ , 2003ರ ಕಲಂ 67ರ ಅಡಿಯಲ್ಲಿ ಯೋಜನೆಯನ್ನು 
ರೂಪಿಸಿದೆ ಮತ್ತು ಇದೇ ಕಾಯ್ದೆ 67 ( 2)( ಸಿ) ಯ ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಇಲ್ಲಿ 
ಪ್ರಕಟಿಸಲಾಗಿದೆ. ಈ ಯೋಜನೆಯ ವಿವರಗಳು ಈ ಕೆಳಕಂಡಂತಿವೆ. 
ಯೋಜನೆಯ ವಿವರಗಳು ಈ ಕೆಳಗಿನಂತಿವೆ : 
1. ಯೋಜನೆಯ ಹೆಸರು : ಪ್ರಸ್ತಾವಿತ 110 ಕೆ. ವಿ ಒಂಟಿ ಮಾರ್ಗವನ್ನು 110 ಕೆ. ವಿ ರಾಂಪೂರ ವಿದ್ಯುತ್ ಉಪಕೇಂದ್ರದಿಂದ 110 ಕೆ. ಹುನಗುಂದ 

ವಿದ್ಯುತ್ ಉಪಕೇಂದ್ರದವರೆಗೆ ಸಂಪರ್ಕಿಸುವ ಒಂಟಿ ಮಾರ್ಗವನ್ನು ನಿರ್ಮಿಸುವುದು ( 0. 93 ಕಿ. ಮೀ ). 
2. ಪ್ರಸರಣ ಮಾರ್ಗ ಹಾದುಹೋಗುವ ಗ್ರಾಮಗಳು : ರಾಂಪೂರ ಗ್ರಾಮದ ಮುಖಾಂತರ ಹಾದು ಹೋಗುತ್ತದೆ. 
3. ಯೋಜನೆಯ ಅಂದಾಜು ವೆಚ್ಚ : 71.38 ಲಕ್ಷ ರೂಪಾಯಿಗಳು ( ಡಿ. ಪಿ. ಆರ್ ಮೊತ್ತ). 

4. ಯೋಜನೆಯ ಪ್ರಮುಖ ಲಕ್ಷಣಗಳು : ಬಾಗಲಕೋಟೆ ಜಿಲ್ಲೆಯ 110 ಕೆ.ವಿ ರಾಂಪೂರ ವಿದ್ಯುತ್ ಉಪಕೇಂದ್ರದಿಂದ 110 ಕೆ. ಹುನಗುಂದ 
ವಿದ್ಯುತ್ ಉಪಕೇಂದ್ರದವರೆಗೆ 110 ಕೆ . ವಿ ಒಂಟಿ ಮಾರ್ಗವನ್ನು ನಿರ್ಮಿಸುವ ಕಾಮಗಾರಿಯ ಉದ್ದೇಶ. 110 ಕೆ. ವಿ ಹುನಗುಂದ ವಿದ್ಯುತ್ ಉಪಕೇಂದ್ರಕ್ಕೆ 
ಎರಡನೇ ವಿದ್ಯುತ್ ಪ್ರಸರಣ ಪೂರೈಕೆಯ ಮೂಲ ವ್ಯವಸ್ಥೆಯನ್ನು ಕಲ್ಪಿಸುವುದು ಮತ್ತು ನಿಯಂತ್ರಣದಲ್ಲಿಡಲು. 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಮೇಲೆ ತಿಳಿಸಿದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್ 
ಭಾಗ - 3 (ಕೇಂದ್ರೀಯ ಕಾಯ್ದೆ , 1885ರ 13ರನ್ವಯ ) ಅಧಿನಿಯಮ ಟೆಲಿಗ್ರಾಫ್ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲ ಅಧಿಕಾರವನ್ನು ನಿಗಮವು 
ಹೊಂದಿರುವುದು ಮತ್ತು ಚಲಾಯಿಸುವ ಹಕ್ಕನ್ನು ಪಡೆದಿರುವುದು . ಸದರಿ ಯೋಜನೆಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಈ 
ಪ್ರಕಟಣೆ ಪ್ರಕಟವಾದ 30 ದಿನಗಳೊಳಗಾಗಿ ಕಾರ್ಯ ನಿರ್ವಾಹಕ ಇಂಜೀನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ, ಕ. ವಿ . ಪ್ರ.ನಿ . ನಿ., ಬಾಗಲಕೋಟೆ ಇವರ 
ಕಛೇರಿಗೆ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗಿ ವಿನಂತಿ ಹಾಗೂ ತದನಂತರ ಬರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ 
ತಿಳಿಯಪಡಿಸುತ್ತಿದ್ದೇವೆ. 
P.D . 109 

ಕಾರ್ಯನಿರ್ವಾಹಕ ಇಂಜಿನಿಯರು( ವಿ ), 
S . C . 05 

ಬೃಹತ್ ಕಾಮಗಾರಿ ವಿಭಾಗ, ಕ. ವಿ. ಪ್ರ.ನಿ.ನಿ, 

ಬಾಗಲಕೋಟೆ. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 

ಪ್ರಕಟಣೆ 
ಸಂಖ್ಯೆ : 614 / ಬಾಕೋ / ಕಾನಿಇಂ( ವಿ)/ ಬ್ಬಕಾವಿ/ ಸಕಾನಿಇಂ(ಕ)/ ಸಂ /16 -17/ 656 - 57 , ದಿನಾಂಕ: 04 - 06 - 2016 , 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯ್ದೆ , 2003ರ ಕಲಂ 67ರ ಅಡಿಯಲ್ಲಿ ಯೋಜನೆಯನ್ನು 
ರೂಪಿಸಿದೆ ಮತ್ತು ಇದೇ ಕಾಯ್ದೆ 67( 2)( ಸಿ) ಯ ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಇಲ್ಲಿ 
ಪ್ರಕಟಿಸಲಾಗಿದೆ. ಈ ಯೋಜನೆಯ ವಿವರಗಳು ಈ ಕೆಳಕಂಡಂತಿವೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


೩೬೪೩ 


ಯೋಜನೆಯ ವಿವರಗಳು ಈ ಕೆಳಗಿನಂತಿವೆ : 
1. ಯೋಜನೆಯ ಹೆಸರು : ಪ್ರಸ್ತುತ 110 ಕೆ. ವಿ ಮಹಾಲಿಂಗಪೂರ- ಜಮಖಂಡಿ ಒಂಟಿ ಮಾರ್ಗದಿಂದ ಒಳ ಮತ್ತು ಹೊರ ಹೋಗುವ ಮಾರ್ಗವನ್ನು 

ಪ್ರಸ್ತಾವಿತ 110 ಕೆ. ವಿ ನಾವಲಗಿ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ನಿರ್ಮಿಸುವುದು (1. 906 ಕಿ. ಮೀ .). 
2 . ಪ್ರಸರಣ ಮಾರ್ಗ ಹಾದು ಹೋಗುವ ಗ್ರಾಮಗಳು : ನಾವಲಗಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತದೆ. 
3. ಯೋಜನೆಯ ಅಂದಾಜು ವೆಚ್ಚ : 791.98 ಲಕ್ಷ ರೂಪಾಯಿಗಳು ( ಡಿ.ಪಿ. ಆರ್ ಮೊತ್ತ). 

4. ಯೋಜನೆಯ ಪ್ರಮುಖ ಲಕ್ಷಣಗಳು : ಬಾಗಲಕೋಟೆ ಜಿಲ್ಲೆಯ 110 ಕೆ. ವಿ ಮಹಾಲಿಂಗಪೂರ- ಜಮಖಂಡಿ ಒಂಟಿ ಮಾರ್ಗದಿಂದ ಒಳ ಮತ್ತು 
ಹೊರ ಹೋಗುವ ಮಾರ್ಗವನ್ನು ಪ್ರಸ್ತಾವಿತ 110 ಕೆ. ವಿ ನಾವಲಗಿ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ನಿರ್ಮಿಸುವುದು ಕಾಮಗಾರಿಯ ಉದ್ದೇಶ ಮತ್ತು 11 ಕೆ. ವಿ 
ಮಾರ್ಗಗಳನ್ನು ಕಡಿಮೆಗೊಳಿಸುವುದು. 11 ಕೆ. ವಿ ಮತ್ತು 33 ಕೆ. ವಿ ಮಾರ್ಗದ ನಷ್ಟವನ್ನು ಕಡಿಮೆಗೊಳಿಸುವುದು. ವಿದ್ಯುತ್ ಶಕ್ತಿ ನಿಯಂತ್ರಣವನ್ನು ಮಾರ್ಗದ 
ಕೊನೆಯಲ್ಲಿ ಅನುಮತಿ ಮಿತಿಯಲ್ಲಿಡುವುದು ಮತ್ತು ಮುಂದಿನ ವಿದ್ಯುತ್ ಪ್ರಮಾಣದ ಬೆಳವಣಿಗೆಯನ್ನು ನಿಭಾಯಿಸುವುದು. 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಮೇಲೆ ತಿಳಿಸಿದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್ 
ಭಾಗ - 3 (ಕೇಂದ್ರೀಯ ಕಾಯ್ದೆ , 1885ರ 13ರನ್ವಯ) ಅಧಿನಿಯಮ ಟೆಲಿಗ್ರಾಫ್ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲ ಅಧಿಕಾರವನ್ನು ನಿಗಮವು 
ಹೊಂದಿರುವುದು ಮತ್ತು ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಸದರಿ ಯೋಜನೆಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಈ 
ಪ್ರಕಟಣೆ ಪ್ರಕಟವಾದ 30 ದಿನಗಳೊಳಗಾಗಿ ಕಾರ್ಯ ನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ ಕ. ವಿ. ಪ್ರ.ನಿ.ನಿ . ಬಾಗಲಕೋಟೆ ಇವರ 
ಕಛೇರಿಗೆ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗಿ ವಿನಂತಿ ಹಾಗೂ ತದನಂತರ ಬರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ 
ತಿಳಿಯಪಡಿಸುತ್ತಿದ್ದೇವೆ. 
P . D . 110 

ಕಾರ್ಯನಿರ್ವಾಹಕ ಇಂಜಿನೀಯರು ( ವಿ), 
S . C . 05 

ಬೃಹತ್ ಕಾಮಗಾರಿ ವಿಭಾಗ, ಕ. ವಿ . ಪ್ರ . ನಿ . ನಿ , 

ಬಾಗಲಕೋಟೆ. 


KARNATAKA POWER TRANSMISSION CORPORATION LIMITED 
Bengaluru Major Works North Division , A .R . Circle , Bengaluru -09. 

NOTIFICATION 
No. EE( E)/ BMWND / AEE -4 /2016-171723- 726, Dated : 02- 06- 2016, 
The Karnataka Power Transmission Corporation Limited , have formulated a scheme under Section 67 of the Electricity Supply 
Act, 2003 and the same is herewith published in pursuance of Section 69(ii)(c) of the said Act for information of the general public . 
Particulars of the scheme are as follows : 
1. Name of the scheme : Running 66KV 1000 Sqmm UG cable from existing 220/66KV BIAI (Begur) Station to existing 

66 /11 KV Vidyanagar Sub - station for distance at 9.50 kms in Devanahalli Taluk , Bengaluru Rural District. 
2 . Line passes through these villages : Begur Road (BIAL Station ), Muttugadahalli Road , Shettigare , Doddajala Amanikere 

Road , Dodda Jala Lake Road , Maranayakanahalli Road , Huthunahalli, Razakpalya Main Road , Billamarana Halli Main Road , 

66 / 11 KV Vidyanagar sub - station . 
3. DWA Cost of the Project : 7. 59.47 Crores . 

The Corporation shall have and shall exercise all powers which the telegraph authorities process under Para (iii) of Indian 
Telegraph Act, 1885 ( 13 of 1885 ) for carrying of the above scheme. Objection or discrepancies to the scheme, if any should be sent to 
the Executive Engineer (Elec .,) Major Work North Division , KPTCL, A .R . Circle , Bengaluru -09 within 15 days from the date of publication 
of this notification for consideration by the corporation . 

Executive Engineer Elec., 
Bengaluru Major Works North Division , 
KPTCL, Ananda Rao Circle, Bengaluru -9 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) ರವರ ಕಛೇರಿ, ಬೃಹತ್ ಕಾಮಗಾರಿ ಉತ್ತರ ವಿಭಾಗ, ಕ. ವಿ. ಪ್ರ.ನಿ. ನಿ., 

ಆನಂದರಾವ್ ವೃತ್ತ, ಬೆಂಗಳೂರು- 09 . 
ಸಂಖ್ಯೆ : ಕಾ.ನಿ. ಇಂ ( ವಿ)/ ಬೆಂ . ಬ್ಬ .ಕಾ .ಉ .ವಿ / ಸ. ಕಾ . ಇಂ( ವಿ) -4 /16 -17/723- 726 , ದಿನಾಂಕ: 02 -06 - 2016 . 

ಸಾರ್ವಜನಿಕರ ತಿಳುವಳಿಕೆಗಾಗಿ 
ಕ. ವಿ. ಪ್ರ. ನಿ.ನಿ , ಯು 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣದ 67ರ ಅನ್ವಯ ಯೋಜನೆಗಳನ್ನು ರೂಪಿಸಿದೆ ಹಾಗೂ ಸದರಿ 
ನಿಯಮದ ಪ್ರಕರಣದ 67( 2 )( ಸಿ) ರ ಅನ್ವಯ ಈ ಮೂಲಕ ಯೋಜನೆಗಳನ್ನು ಸಾರ್ವಜನಿಕ ತಿಳುವಳಿಕೆಗಾಗಿ ಪ್ರಕಟಿಸುತ್ತಿದೆ. ಯೋಜನೆಯ ವಿವರಗಳು ಈ 
ರೀತಿ ಇವೆ. 


೩೬೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


ಭಾಗ ೩ 


1. ಯೋಜನೆಯ ಹೆಸರು : ಕ. ವಿ . ಪ್ರ.ನಿ . ನಿ. ಯು ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ (9.50 ಕಿ. ಮೀ ) ಉದ್ದದ 66 ಕೆ. ವಿ . 1000 ಚ. ಮಿ . ಮೀ . 

XLPE ಯು . ಜಿ ಕೇಬಲ್‌ನ್ನು 220/ 66 ಕೆ. ವಿ . “ ಬಿ.ಐ . ಎ . ಎಲ್ ಸ್ಟೇಷನ್ ” ವಿದ್ಯುತ್ ಕೇಂದ್ರದಿಂದ 66/11 ಕೆ. ವಿ . ವಿದ್ಯಾನಗರ ವಿದ್ಯುತ್ ವಿತರಣ 

ಕೇಂದ್ರಕ್ಕೆ , ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ . 
2. ಯೋಜನೆಯ ಪ್ರಯೋಜನಗಳು : ಈ ವಿದ್ಯುತ್‌ ಭೂಗತ ಕೇಬಲ್ ಸ್ಥಾಪಿಸುವುದರಿಂದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಉತ್ತಮ ಗುಣಮಟ್ಟದ 

ವಿದ್ಯುತ್ ಸರಬರಾಜು ಮಾಡಲು ಅನುಕೂಲವಾಗುತ್ತದೆ. 
3. 66 ಕೆ. ವಿ. ಮಾರ್ಗ ಹಾದುಹೋಗುವ ಹಳ್ಳಿಗಳು ಮತ್ತು ಪ್ರದೇಶಗಳು : ಬೇಗೂರ್ ರಸ್ತೆ, ( ಬಿ.ಐ . ಎ .ಎಲ್ ಸ್ಟೇಷನ್), ಮುತ್ತುಗದಹಳ್ಳಿ ರಸ್ತೆ, ಶೆಟ್ಟಿಗೆರೆ, 

ದೊಡ್ಡಜಾಲ ಅಮನಿಕೆರೆ ರಸ್ತೆ, ದೊಡ್ಡಜಾಲ ಲೇಕ್ ರಸ್ತೆ, ಮಾರನಾಯಕನಹಳ್ಳಿ ರಸ್ತೆ, ಹುತ್ತನಹಳ್ಳಿ, ರಾಜಕ್ ಪಾಳ್ಯ ಮುಖ್ಯ ರಸ್ತೆ , ಬಿಲ್ಲಮಾರನಹಳ್ಳಿ 

ಮುಖ್ಯ ರಸ್ತೆ, 66 /11 ಕೆ.ವಿ. ವಿದ್ಯಾನಗರ ಉಪಕೇಂದ್ರ. 
4 . ಡಿ. ಡಬ್ಲೂ .ಎ . ಯೋಜನೆ ವೆಚ್ಚ : ಕ.59.47 ಕೋಟಿಗಳು. 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್ 
ಅಧಿನಿಯಮ ಭಾಗ -(III)ರ (ಕೇಂದ್ರೀಯ ಕಾಯ್ದೆ , 1885ರ 13) ರನ್ವಯ ಟೆಲಿಗ್ರಾಫ್ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತದೆ. 
ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಗಮನಕ್ಕೆ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 15 ದಿನಗಳ ಒಳಗೆ ಈ ಕೆಳ 
ಸಹಿದಾರರ ಕಛೇರಿಗೆ ಕಳುಹಿಸಬಹುದು. 
P .D . 111 

ಕಾರ್ಯನಿರ್ವಾಹಕ ಇಂಜಿನಿಯರು(ವಿದ್ಯುತ್ ), 
S . C .05 

ಬೆಂಗಳೂರು ಬೃಹತ್ ಕಾಮಗಾರಿ ಉತ್ತರ ವಿಭಾಗ, 
ಕ . ವಿ. ಪ್ರ .ನಿ . ನಿ , ಆನಂದರಾವ್ ವೃತ್ತ, ಬೆಂಗಳೂರು- 9 . 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) ರವರ ಕಛೇರಿ, ಬೃಹತ್ ಕಾಮಗಾರಿ ವಿಭಾಗ, ಕ.ವಿ. ಪ್ರ.ನಿ.ನಿ, ಕೋಲಾರ. 

ಯೋಜನಾ ಪ್ರಕಟಣೆ 
No . EEE/ AEE- 2/KMWD/15-16/1923 - 24 , Dated : 05 -01 -2016, 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯ್ದೆ, 2003 ಸೆಕ್ಷನ್ 67 ಅಡಿಯಲ್ಲಿ ಮತ್ತು ಕಾಯ್ದೆ ಸೆಕ್ಷನ್ 
67( 2)( ಸಿ) ಅನ್ವಯ ಸರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಯೋಜನೆಯನ್ನು ಇಲ್ಲಿ ಪ್ರಕಟಿಸಲಾಗಿದೆ. ಈ ಪ್ರಕಟಣೆಯನ್ನು 
ಲೈಸನ್ಸ್ ಹೊಂದಿರುವವರು ಮತ್ತು ಇನ್ನು ಇತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. ಈ ಯೋಜನೆಗಳ ವಿವರಗಳು 
ಕೆಳಕಂಡಂತಿವೆ. 
1. ಕೆಲಸದ ಹೆಸರು : ಉದ್ದೇಶಿತ 220 ಕೆ.ವಿ. ಡಿ.ಸಿ ಲೈನ್‌ನಿಂದ ಪ್ರಸ್ತುತ ಇರುವ 220 ಕೆ. ವಿ. ಡಿ.ಸಿ. ಲೈನ್‌ನಿಂದ 220/66/11 ಕೆ.ವಿ . 

ಗೌರಿಬಿದನೂರು ವಿದ್ಯುತ್ ಸ್ವೀಕರಣ ಕೇಂದ್ರದಿಂದ ಉದ್ದೇಶಿತ 220/66 /11 ಕೆ. ವಿ . ಮಿಟ್ಟೇಮರಿ ವಿದ್ಯುತ್ ಸ್ವೀಕರಣಾ 

ಕೇಂದ್ರದವರೆಗೆ, ಬಾಗೇಪಲ್ಲಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
2 . ಉದ್ದೇಶಿತ 66 ಕೆ. ವಿ . ಡಿ. ಸಿ. ಲೈನ್‌ನಿಂದ ಪ್ರಸ್ತುತ ಇರುವ 220/66 ಕೆ. ವಿ. ಮಿಟ್ಟೇಮರಿ ಉಪ- ವಿದ್ಯುತ್ ಕೇಂದ್ರದಿಂದ ಪ್ರಸ್ತುತ 

ಜೋಡಣೆ 66 ಕೆ. ವಿ. ಬಾಗೇಪಲ್ಲಿ 1 & 2 ಡಿ.ಸಿ. ಲೈನ್. 
3. ಉದ್ದೇಶಿತ 66 ಕೆ.ವಿ. ಲೈನ್‌ನಿಂದ ಉದ್ದೇಶಿತ 220 /66 ಕೆ.ವಿ. ಮಿಟೇಮರಿ ಉಪ-ಕೇಂದ್ರದಿಂದ ಜೋಡಣೆ ಪ್ರಸ್ತುತ 66ಕೆ.ವಿ. 

ಸಾದಲಿ- ಜೂಲುಪಾಳ್ಯ ಎಸ್ಸಿ ಲೈನ್‌ನಿಂದ ಡಿ.ಸಿ. ಟವರ್ ವೆಂಕಟಾಪುರ ಹಳ್ಳಿಯ ಹತ್ತಿರ . 
4. ಉದ್ದೇಶಿತ 66 ಕೆ. ವಿ. ಎಸ್.ಸಿ. ಲೈನ್‌ನಿಂದ ಡಿ.ಸಿ. ಟವರ್‌ನಿಂದ ಪ್ರಸ್ತುತ 220/66 ಕೆ.ವಿ. ಮಿಟ್ಟೇಮರಿ ಉಪ- ವಿದ್ಯುತ್ 

ಕೇಂದ್ರದಿಂದ ಉದ್ದೇಶಿತ 66 /11 ಕೆ.ವಿ . ಸೊಮೇನಹಳ್ಳಿ ಉಪ- ಕೇಂದ್ರದವರೆಗೆ. 
5. ಉದ್ದೇಶಿತ 66 ಕೆ.ವಿ. ಡಿ.ಸಿ. ಲೈನ್‌ನಿಂದ ಉದ್ದೇಶಿತ 220/66 ಕೆ.ವಿ. ಮಿಟ್ಟೇಮರಿ ವಿದ್ಯುತ್ ಕೇಂದ್ರದ ಜೋಡಣೆ ಪ್ರಸ್ತುತ 

66 ಕೆ.ವಿ . ಪಾತಪಾಳ್ಯ - ತಿಮ್ಮಮಪಲ್ಲಿ -ಸೋಮನಾಥಪುರ ಎಸ್. ಸಿ. ಲೈನ್ ಚಿಕ್ಕಬಳ್ಳಾಪುರ ಜಿಲ್ಲೆ. 
ಉದ್ದೇಶಿತ ಮಾರ್ಗವು ಈ ಕೆಳಕಂಡ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದುಹೋಗುವುದು. 

ಗೌರಿಬಿದನೂರು, ಕಾರೆಕಲಹಳ್ಳಿ, ಚೆನ್ನಾಬುವರನಹಳ್ಳಿ, ಕಾಲವಾಡಿ, ರಾಮಚಂದ್ರಾಪುರ , ಗೊಲ್ಲಹಳ್ಳಿ, ಹುದುಗುರ , ಲಕ್ಕಸಂದ್ರ, ಬೊಮ್ಮರಾಲ, 
ನಕ್ಕಲಹಳ್ಳಿ, ಗೊತಲಗುಂಟೆ, ಬೊಡಬಂಡೆಹಳ್ಳಿ, ಮೊರಪಹಳ್ಳಿ, ಸಬ್ಬನಹಳ್ಳಿ, ಬೆಟ್ಟದಪುರ, ಕೊಡಪಲ್ಲಿ , ಸಂತಕುಂಟೆ, ಬಿ.ತಾಂಡ, ಕೊಡಪಲ್ಲಿ, ಮಾಸಪಲ್ಲಿ, 
ವನದ್ರಾದಿಹಳ್ಳಿ, ಮಾಚಿಹಳ್ಳಿ, ಗಂಡಂನಾಗೇನಹಳ್ಳಿ , ಚೆಂದತ್ತ, ಚೆಂಡೂರು, ಕುರುಬರಹೊಸಹಳ್ಳಿ, ಕಾನುಗಮಕಲ, ಕೊತ್ತಕೊಟ, ಮುತ್ತಿನಪಲ್ಲಿ , 
ಪಾಪನಾಯಕನಹಳ್ಳಿ, ಬುರಗಮಾದಗ, ಗಲ್ಲಪಲ್ಲಿ, ಅಚೆಪಲ್ಲಿ , ನೆರಗಾನಪಲ್ಲಿ, ಕನ್ನಕುಂಟಪಲ್ಲಿ, ಗೊಟ್ಟಮನಪಲ್ಲಿ , ಮಿಟ್ಟೇಮರಿ, ಕೊತ್ತಕೊಟ, ಕಾನಮಾಕನಹಳ್ಳಿ, 
ಒನಗಾನಪಲ್ಲಿ, ಬುತ್ತಿವಾರಪಲ್ಲಿ, ವಡ್ಡರಪಾಳ್ಯ , ಶ್ರೀನಿವಾಸಪುರ , ಮಿಂಚಲಹಳ್ಳಿ, ಚಪ್ಪರನಹಳ್ಳಿ, ಶಾನಮಾಕಲಪಲ್ಲಿ, ಬಾಗೇಪಲ್ಲಿ, ಮಲ್ಲಿಗುರ್ಕಿ , ಚೊಕ್ಕಪಲ್ಲಿ, 
ಗೊಲ್ಲಪಲ್ಲಿ, ಗೊಬ್ಬಲಪಲ್ಲಿ, ಬಂದಾರಪಲ್ಲಿ, ಕಾಮನಹಳ್ಳಿ, ವೆಂಕಟಾಪುರ, ಗಿರಿಪಲ್ಲಿ, ಕಟ್ಟೆನಹಳ್ಳಿ , ಕೆ.ಶೆಟ್ಟಿಹಳ್ಳಿ, ಚಿಕ್ಕನಚಾದ್ದು, ಮಲ್ಲೇನಹಳ್ಳಿ , ಸೊಮೇನಹಳ್ಳಿ 

ಕಾಮಗಾರಿಯ ಉದ್ದೇಶ : ಮಿಟೇಮರಿ ಪರಿಸರ ಪ್ರಾಂತಗಳಲ್ಲಿ ಉತ್ತಮ ವಿದ್ಯುತ್‌ನ್ನು ಒದಗಿಸುವುದು ಮತ್ತು ಲೈನ್ ಲಾಸ್‌ಗಳನ್ನು ತಡೆಗಟ್ಟುವುದು. 

ಮೇಲಿನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ ಟೆಲಿಗ್ರಾಫ್ ನಿಯಮ , 1885 (13) ರ ಅನ್ವಯ ಟೆಲಿಗ್ರಾಫ್ ಅಧಿಕಾರಿಗಳು 
ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕ. ವಿ. ಪ್ರ.ನಿ.ನಿ ಹೊಂದಿರುವುದು ಮತ್ತು ಅಧಿಕಾರವನ್ನು ಕ. ವಿ. ಪ್ರ.ನಿ.ನಿ ಚಲಾಯಿಸುವುದು ಮೇಲಿನ ಯೋಜನೆಯ ಬಗ್ಗೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


೩೬೪೫ 


ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ ಸದರಿ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ 30 ದಿನಗಳ ಒಳಗೆ ಕ. ವಿ . ಪ್ರ. ನಿ. ನಿ ಅವಗಾಹನೆಗಾಗಿ ಕೆಳ ಸಹಿದಾರರ 
ಕಛೇರಿಗೆ ಕಳುಹಿಸಬಹುದು. 
P.D . 112 

ಕಾರ್ಯನಿರ್ವಾಹಕ ಇಂಜಿನಿಯರು( ವಿ) , 
S . C . 05 

ಬೃಕಾವಿ, ಕವಿಪ್ರನಿನಿ, 

ಕೋಲಾರ. 


KARNATAKA POWER TRANSMISSION CORPORATION LIMITED 
Office of the Executive Engineer (Ele.), Major Works Division , KPTCL , # 9584 & 9585 , 
1st Floor, 3rd Cross (East) JCR Circle , Chitradurga-577501 . 

NOTIFICATION 

No. EEE/ MWD/ CTA/16-17/ F /553 -56, Dated : 12-07- 2016, 
The Karnataka Power Transmission Corporation Limited , have formulated a scheme under Section 67 of the Electricity Supply 
Act , 2003 and the same is herewith published in pursuance of Section 67 (2) (c ) of the said Act for information to the public . Particulars of 
the scheme are as follows. 
Name of the work : 

Construction of 400 kv DC line with Quad Moose ACSR for a length of 64 .68 kms from 
Bommakkanahalli (Rampura) limits in Molakalmuru ( Tq ) to proposed 400 kv /220 kv GIS 

station at Hiremallanahole in Jagalur (Ta), Davanagere District. 
Areas passing through : Bommakkanahalli, Kerekondapura , Rampura , Obalapura , Dadagooru, Hosadadagooru, 

Holedadagooru , Siddapura , Chikkanahalli, Basapura , Thayakkanahalli, Vaderahalli, 
Batrahalli, Hirekerehalli, Devarahalli, Poojarihalli, Kenchamallanahalli, Gollarahatti, 
Korasarahatti, Puraboranahalli, Bommalinganahalli, Yarajenahalli, Mahimanahatti, 
Thuppadakkanahalli, Inahalli, Siddayyanakote , Yarapotha, Jogihalli, Chikunthi, 
Chikkobanahalli, Aravinadoddi, Surammanahalli, Chikkamallanahole, Yarehalli, 
Dibbadahalli, Thayidhoni, Hiremallanahole , Piccharahatti, Kallahalli, Kannaboranahatti, 
Thipperahalli, Katharakahatti, Hosuru , Hudem , Mustalagommi, Surayyanahalli, 
Naduvalahatti , Kamanahatti, Devarahatti, Tumkuralahalli , Yerenahalli, Matadajogihalli, 
Hugginingadoddi, Hangal, Buiyyanahatti, Jayanthinagar, Chinnahagari, Hosahatti, 
Taluvarahalli, Chikkerahalli, Rayapura , Appayyanahatti, Appayanhallitanda , Dombara 
Siddapura, Jambalmalki, Narereddi kondapura Etc ... 


64 . 68 Kms. 


Approximate Length : 
Approximate Cost : 


16800 .00 Lakhs. 


KPTCL shall have and exercise all powers which the telegraph authorities possess under Para ( III) of the Indian Telegraphs 
Act, 1885 ( 13 of 1885 ) for implementation of the above said scheme. Any objections or discrepancies regarding the above schemes 
shall be sent to the office of Executive Engineer (Ele ),Major Works Division , KPTCL, # 9584 & 9585, 1st Floor, 3rd Cross (East), 
JCR Circle , Chitradurga -577501, within 30 days from the date of publication of this notification for KPTCL s pursuance . 

Executive Engineer (Ele ), 
MajorWorks Division , 
KPTCL , Chitradurga. 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ), ಬೃಹತ್ ಕಾಮಗಾರಿ ವಿಭಾಗ, ಕ. ವಿ. ಪ್ರ.ನಿ. ನಿ, 
ಜೆ.ಸಿ.ಆರ್. ವೃತ್ತ, 3ನೇ ಅಡ್ಡ ರಸ್ತೆ, ( ಪೂರ್ವ), ಚಿತ್ರದುರ್ಗ . 

ಪ್ರಕಟಣೆ 
ಸಂಖ್ಯೆ : ಕಾನಿಇಂ( ವಿ)/ ಬೃಕಾವಿ/ ಚಿ /16 -17 /553- 56, ದಿನಾಂಕ : 12 - 07 - 2016 . 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯ್ದೆ , 2003ರ ಸೆಕ್ಷನ್ 67 ರಡಿಯಲ್ಲಿ ಯೋಜನೆಯನ್ನು 
ರೂಪಿಸಿದೆ ಮತ್ತು ಇದೇ ಕಾಯ್ದೆ ಸೆಕ್ಷನ್ 67(2)(ಸಿ) ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಇಲ್ಲಿ 
ಪ್ರಕಟಿಸಲಾಗಿದೆ. ಯೋಜನೆಯ ವಿವರ ಈ ಕೆಳಕಂಡಂತಿದೆ. 


೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೩ , ೨೦೧೬ 


ಭಾಗ ೩ 


ಕೆಲಸದ ಹೆಸರು: 

ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲೂರು ತಾಲ್ಲೂಕು, ಬೊಮ್ಮಕ್ಕನಹಳ್ಳಿ (ರಾಂಪುರ ಗ್ರಾಮದ 
ಪರಿಮಿತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲ್ಲೂಕಿನ ಉದ್ದೇಶಿತ ಹಿರೆಮಲ್ಲನಹೊಳೆ 
400 ಕೆವಿ /220 ಕೆವಿ ವಿದ್ಯುತ್ ಕೇಂದ್ರದ ವರೆಗೆ 64.68 ಕಿ. ಮೀ . ಉದ್ದದ ಜೋಡಿ ವಿದ್ಯುತ್ 

ಮಾರ್ಗ ನಿರ್ಮಾಣ. 
ಪ್ರಮುಖ ಲಕ್ಷಣಗಳು : 

ವಿದ್ಯುತ್ ಮಾರ್ಗಗಳ ನಷ್ಟದಲ್ಲಿ ಇಳಿಕೆ, ವೋಲ್ವೇಜ್ ಸುಧಾರಣೆ, ಸುತ್ತಮುತ್ತಲಿನ 
ಪ್ರದೇಶಗಳಿಗೆ ಭವಿಷ್ಯದಲ್ಲಿನ ವಿದ್ಯುತ್ ಹೊರೆ ಸರಿದೂಗಿಸಲು ಹಾಗೂ ಸುತ್ತಮುತ್ತಲಿನ 

ಹಳ್ಳಿಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲು. 
ವಿದ್ಯುತ್ ಮಾರ್ಗಹಾದು ಹೋಗುವ ಪ್ರದೇಶಗಳು : ಬೊಮ್ಮಕ್ಕನಹಳ್ಳಿ ಕೆರೆಕೊಂಡಾಪುರ, ರಾಂಪುರ, ಓಬಳಾಪುರ, ದಡಗೂರು, 

ಹೊಸದಡಗೂರು, ಹಳೆದಡಗೂರು, ಸಿದ್ದಾಪುರ, ಚಿಕ್ಕನಹಳ್ಳಿ , ಬಸಾಪುರ, ತಾಯಕ್ಕನಹಳ್ಳಿ , 
ವಡೇರಹಳ್ಳಿ, ಬಟ್ರಹಳ್ಳಿ, ಹಿರೆಕೆರೆಹಳ್ಳಿ, ದೇವರಹಳ್ಳಿ, ಪೂಜಾರಿಹಳ್ಳಿ, ಕೆಂಚಮಲ್ಲನಹಳ್ಳಿ, 
ಗೊಲ್ಲರಹಟ್ಟಿ, ಕೊರಸರಹಟ್ಟಿ, ಮುರಬೋರಹಳ್ಳಿ, ಬೊಮ್ಮಲಿಂಗನಹಳ್ಳಿ, ಯರೆಜೇನಹಳ್ಳಿ, 
ಮಹಿಮನಹಟ್ಟಿ, ತುಪ್ಪದಕ್ಕನಹಳ್ಳಿ, ಐನಹಳ್ಳಿ, ಸಿದ್ದಯ್ಯನ ಕೋಟೆ, ಯರಪೇತ ಜೋಗಿಹಳ್ಳಿ, 
ಚಿಕ್ಕುಂತಿ, ಚಿಕ್ಕೋಬನಹಳ್ಳಿ, ಅರವಿನದಡ್ಡಿ, ಸೂರಮ್ಮನಹಳ್ಳಿ, ಚಿಕ್ಕಮಲ್ಲನಹೊಳೆ, ಯರೇಹಳ್ಳಿ, 
ದಿಬ್ಬದಹಳ್ಳಿ, ತಾಯಿದೋಣಿ, ಹಿರೇಮಲ್ಲನಹೊಳೆ, ಪಿಚ್ಚರಹಟ್ಟಿ, ಕಲ್ಲಹಳ್ಳಿ, ಕನ್ನಬೋರನಹಟ್ಟಿ, 
ತಿಪ್ಪೇರಹಳ್ಳಿ, ಕಾತರಕಹಟ್ಟಿ, ಹೊಸೂರು, ಹುಡೇಂ, ಮುಸ್ವಲಗುಮ್ಮಿ , ಸೂರಯ್ಯನಹಳ್ಳಿ, 
ನಡುವಲಹಟ್ಟಿ, ಕಾಮನಹಟ್ಟಿ, ದೇವರಹಟ್ಟಿ , ತುಮಕೂರಲಹಳ್ಳಿ, ಯರೇನಹಳ್ಳಿ, 
ಮಠದಜೋಗಿಹಳ್ಳಿ, ಹುಗ್ಗಿನಿಂಗದೊಡ್ಡಿ, ಹಾನಗಲ್ , ಬುಯ್ಯನಹಟ್ಟಿ, ಜಯಂತಿನಗರ, 
ಚಿನ್ನಹಗರಿ, ಹೊಸಹಟ್ಟಿ, ತಳವಾರಹಳ್ಳಿ, ಚಿಕ್ಕೇರಹಳ್ಳಿ, ರಾಯಪುರ , ಅಪ್ಪಯ್ಯನಹಟ್ಟಿ, 
ಅಪ್ಪಯ್ಯನಹಳ್ಳಿ, ತಾಂಡ, ದೊಂಬರ, ಸಿದ್ದಾಪುರ, ಜಂಬಲ್‌ಮಲ್ಟಿ, ನರೆರೇಡ್ಡಿಕೊಂಡಪುರ 

ಇತರೆ ಸುತ್ತಮುತ್ತಲಿನ ಪ್ರದೇಶಗಳು . 
ವಿದ್ಯುತ್ ಮಾರ್ಗದ ಅಂದಾಜು ಉದ್ದ : 64.68 ಕಿ. ಮೀ . 
ಯೋಜನೆಯ ಅಂದಾಜು ವೆಚ್ಚ : 

16800 .00 ಲಕ್ಷಗಳು. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಮೇಲೆ ತಿಳಿಸಿದ ಯೋಜನೆಗಳನ್ನು 1885ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮದ 
ಅನುಬಂಧ 164ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮದ ಭಾಗ - IIIನ್ನು 1885ರ 13 ಅನ್ವಯ ಅನುಷ್ಠಾನಕ್ಕೆ ತರಲು ಪ್ರಾಧಿಕಾರವು ಹೊಂದಿರುವ ಎಲ್ಲಾ 
ಅಧಿಕಾರವನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. ಮೇಲ್ಕಂಡ ಯೋಜನೆಗಳಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ/ ಏರುಪೇರುಗಳೇನಾದರೂ ಇದ್ದಲ್ಲಿ 
ನಿಗಮದ ಪರಿಗಣನೆಗಾಗಿ ಕೆಳಸಹಿದಾರರಿಗೆ ಈ ಪ್ರಕಟಣೆಯು ಪ್ರಕಟವಾದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸುವುದು. 
P.D . 113 

ಕಾರ್ಯನಿರ್ವಾಹಕ ಇಂಜಿನಿಯರು( ವಿ), 
S . C . 05 

ಬೃಹತ್ ಕಾಮಗಾರಿ ವಿಭಾಗ, 

ಕವಿಪ್ರನಿನಿ, ಚಿತ್ರದುರ್ಗ. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್ ( ವಿ) ರವರ ಕಛೇರಿ, ಬೃಹತ್ ಕಾಮಗಾರಿ ವಿಭಾಗ, ಕ.ವಿ. ಪ್ರ.ನಿ.ನಿ ,ಕೋಲಾರ. 

ಯೋಜನಾ ಪ್ರಕಟಣೆ 

No . EEE / AEE - 4/KMWD/16 -17/310 -11 , Dated : 31 -05- 2016, 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯ್ದೆ 2003 ಸೆಕ್ಷನ್ 67 ಅಡಿಯಲ್ಲಿ ಮತ್ತು ಕಾಯ್ದೆ ಸೆಕ್ಷನ್ 
67 ( 2 )( C) ಅನ್ವಯ ಸಾರ್ವಜನಿರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಯೋಜನೆಯನ್ನು ಇಲ್ಲಿ ಪ್ರಕಟಿಸಲಾಗಿದೆ . ಈ ಪ್ರಕಟಣೆಯನ್ನು 
ಲೈಸನ್ಸ್ ಹೊಂದಿರುವವರು ಮತ್ತು ಇನ್ನು ಇತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. ಈ ಯೋಜನೆಗಳ ವಿವರಗಳು 
ಕೆಳಕಂಡಂತಿವೆ. 
ಕೆಲಸದ ಹೆಸರು 

: 1) ಉದ್ದೇಶಿತ 66 ಕೆ.ವಿ. ಎಸ್.ಸಿ. ಲೈನ್‌ನಿಂದ ಡಿ.ಸಿ. ಟವರ್ 66 /11 ಕೆ.ವಿ . ಕ್ಯಾಸಂಬಳ್ಳಿ ಉಪ 

ಕೇಂದ್ರದಿಂದ ಉದ್ದೇಶಿತ 66/11 ಕೆ.ವಿ . ದೊಡ್ಡಕಾರಿ (ಬೇತಮಂಗಲ) ಉಪ- ಕೇಂದ್ರದವರೆಗೆ 

ಕೋಲಾರ ಜಿಲ್ಲೆ. 
ಉದ್ದೇಶಿತ ಮಾರ್ಗವು ಈ ಕೆಳಕಂಡ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದುಹೋಗುವುದು : 

ಕ್ಯಾಸಂಬಳ್ಳಿ, ಬೇತಮಂಗಲ, ಬಲುವನಹಳ್ಳಿ, ನಾಗಲೇಪಲ್ಲಿ, ದೇವರಹಳ್ಳಿ, ವೀರಸಂದ್ರ, ಕಂಬಂಪಲ್ಲಿ, ಕೋಡಿಹಳ್ಳಿ, ದೊಡ್ಡಕಾರಿ . 
ಕಾಮಗಾರಿಯ ಉದ್ದೇಶ 

: ದೊಡ್ಡಕಾರಿ ಪರಿಸರ ಪ್ರಾಂತಗಳಲ್ಲಿ ಉತ್ತಮ ವಿದ್ಯುತ್‌ನ್ನು ಒದಗಿಸುವುದು ಮತ್ತು ಲೈನ್ 
ಲಾಸ್‌ಗಳನ್ನು ತಡೆಗಟ್ಟುವುದು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 


2292 


- ಮೇಲಿನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ ಟೆಲಿಗ್ರಾಫ್ ನಿಯಮ , 1885ರ ಅನ್ವಯ ಟೆಲಿಗ್ರಾಫ್ ಅಧಿಕಾರಿಗಳು 
ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕ. ವಿ . ಪ್ರ. ನಿ.ನಿ., ಹೊಂದಿರುವುದು ಮತ್ತು ಅಧಿಕಾರವನ್ನು ಕ. ವಿ. ಪ್ರ.ನಿ. ನಿ., ಚಲಾಯಿಸುವುದು. 

ಕಾರ್ಯನಿರ್ವಾಹಕ ಇಂಜಿನಿಯರು( ವಿ), 

ಬೃಕಾವಿ , ಕವಿಪ್ರನಿನಿ , 

ಕೋಲಾರ . 


KARNATAKA POWER TRANSMISSION CORPORATION LIMITED 


Office of the Executive Engineer ( Ele .),Major Works Division , KPTCL , Kolar. 

NOTIFICATION 
No. EEE /AEE - 4 /KMWD/ 16 - 17 /310 - 11, Dated : 31 - 05 - 2016 . 


Karnataka Power Transmission Corporation Limited , has formulated scheme under Section 67 of the Electricity Supply Act , 
2003 and the same is herewith published in pursuance of section 67 (2)(C ) of the scheme are as follows. 
Name of the work : 

Construction of proposed 66 KV SC line DC towers from 66 /11 KV Kysamballi S /S to 
proposed 66 / 11 KV Doddakari (Bethamangala ) S /S in Kolar Dist. 


The above works 66 KV line passes Kysamaballi, Bethamangala , Baluvanahalli, Nagalepalli, Devarahalli, Virasandra , 
through village limits of : 

Khambampalli, Kodihalli , Doddakari. 


Aim of the work : 

To reduce the line losses, voltage improvement and reliable power supply in and 

around the areas of Doddakari . 
KPTCL shall have exercise all powers which the telegraphic authorities possess under Part- 3 of Indian Telegraphic Act , 1885 
for implementation of the above schemes . 
P . D . 114 

Executive Engineer (Ele), 
S . C .05 

Major Works Division , 

KPTCL, Kolar. 


FORM NO . 151 


[ See rule 315 ] 
COMPANIES ACT, 1956 

Members Voluntary Winding up 
Notice of appointment of liquidator pursuant to section 516 


Name of company 


: 


CS INDIA STEEL PRIVATE LIMITED 
(Under Voluntary Winding up ) 


Nature of business 
Address of Registered Office 


Cutting and Forming Steel Plates to Shipping Industry 
Madhava Kripa, Car Street , Brahmavara, Udupi, 
Karnataka – 576213 


Name( s ) and address (es ) of Liquidator (s ) 


: 


Chakravarthi Sampath Aravind 
Flat # 201, Home Style Manor , 1-A,Main 
Road, Behind BEML, G .M . Palya , 
Bengaluru -560075 


Date of appointment 


10 . 08 .2016 


By whom appointed 


Members 


Place: Bengaluru 
Date : 16 .08 . 2016 


For CS India Steel Private Limited ( in Liquidation ) 
Chakravarthi Sampath Aravind 

Liquidator 


R .NI. No. KARBIL/ 2001 /47147 POSTAL REGN. No. RNPIKA/ BGS / 2202/2014 -16 
Licensed to post without prepayment WPP No . 297 
೩೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೩ , ೨೦೧೬ 

ಭಾಗ ೩ 
ಫಾರಂ ನಂ . 151 
(ನಿಯಮ 315ರನ್ನು ನೋಡಿ) ಕಂಪನಿಗಳ ಕಾಯ್ದೆ , 1956 

ಸದಸ್ಯರು ಸ್ವ - ಇಚ್ಛೆಯಿಂದ ಮುಚ್ಚಲು 
ಸೆಕ್ಷನ್ 516ರ ಅನ್ವಯ ಲಿಕ್ವಿಡೇಟರ್ ಅನ್ನು ನೇಮಕ ಮಾಡಲು ಸೂಚನೆಯನ್ನು ನೀಡಲಾಗಿದೆ. 
ಕಂಪನಿಯ ಹೆಸರು 

ಸಿಎಸ್ ಇಂಡಿಯ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ( ಸ್ವ - ಇಚ್ಛೆಯಿಂದ ಮುಚ್ಚಲು ) 
ವ್ಯವಹಾರದ ಬಗ್ಗೆ 

ನೌಕಾ ಉದ್ಯಮಕ್ಕೆ ಸ್ಟೀಲ್ ಫಲಕಗಳನ್ನು ಕಟ್ಟಿಂಗ್ ಮತ್ತು ರೂಪಿಸುವ ವ್ಯಾಪಾರ. 
ನೋಂದಾಯಿತ ಕಛೇರಿಯ ವಿಳಾಸ | 

ಮಾಧವ ಕೃಪ, ಕಾರ್ ಸ್ಟ್ರೀಟ್, ಬ್ರಹ್ಮಾವರ, ಉಡುಪಿ -576213 
ಲಿಕ್ವಿಡೇಟರ್‌ನ ಹೆಸರು ಮತ್ತು ವಿಳಾಸ 

ಚಕ್ರವರ್ತಿ ಸಂಪತ್ ಅರವಿಂದ್ 
ಫ್ಲಾಟ್ ನಂ . 201, ಹೋಂ ಸ್ಟೈಲ್ ಮಾನೊರ್, 1 - ಎ , ಮೈನ್ ರೋಡ್, 

ಬಿ . ಇ . ಯಂ . ಯಲ್, ಹಿಂಭಾಗ, ಜಿ . ಯಂ . ಪಾಳ್ಯ , ಬೆಂಗಳೂರು. 
ನೇಮಕಾತಿಯ ದಿನಾಂಕ 

10 - 08 -2016 
| ಯಾರಿಂದ ನೇಮಕಾತೆಗೊಳ್ಳಲ್ಪಟ್ಟಿದೆ 

| : | ಸದಸ್ಯರು 
ಸ್ಥಳ : ಬೆಂಗಳೂರು 
ದಿನಾಂಕ : 16 - 08 - 2016 
P .D . 115 

ಸಿಎಸ್ ಇಂಡಿಯ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ( ಇನ್ ಲಿಕ್ವಿಡೇಷನ್ ) ರವರ ಪರವಾಗಿ 
S. C .05 

ಚಕ್ರವರ್ತಿ ಸಂಪತ್ ಅರವಿಂದ್ 

ಲಿಕ್ವಿಡೇಟರ್ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


